ಮಾನವಿಕ ಕರ್ಣಾಟಕ 


ಸಂಪುಟ ೧೧ ಸಂಚಿಕೆ ೨ 


ಮೈಸೂರು 
ಮೈಸೂರು ವಿಶ್ವನಿದ್ಯಾನಿಲಯ 
೧೯೮೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರೆ ಅಥವಾ ಅನುವಾದಿತ ತ್ತ 
ಲೇಖನಗಳನ್ನು (ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಸಲಾಗುವುದು. ಲೇಖನ 
| ಅನುವಾದವಾಗಿದ್ದ ಕೆ ಮೂಲ ಲೇಖಕರ ಮತ್ತು "ಜು ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲನೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನಡೊಂದಿಗೆ ತಮ್ಮ ಸಂಕ್ಷಿಪ್ತ 
ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯೆನ್‌ ಇಂಕಿನಲ್ಲಿ ಸಣ ಕಳುಹಿಸಿಕೊಡಬೇಕು. ಇದು "ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ ಕ್ಯವಿದ್ದ ಕೆ ಅವನ್ನೂ ಸೂಚಿಸ ಸಬೇಕು. 


೪ ಸ್ವೀಕೃತವಾಗದ ಲೇಖನವನ್ನು ಹಿಂದಕ್ಕೆ ಪಡೆಯಬಯೆಸುವವರು ಈ ಬಗ್ಗೆ 
ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು, ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 
ಬರುವ. ವಿಚಾರ ಪ್ರಜೋದಕವಾದ ಪತ್ರಗಳಿಗೆ ಸ ಇವೆಗಳನ್ನು 


ಪ್ರಕಟಿಸುವ, ಬಿಡುವ ಅಥವಾ ಸೂಕ, ಬದಲಾವಣೆಯೊಂದಿಗೆ ಪ್ರಕಟಿಸುವ ಸ್ವಾತಂತ್ರ್ಯ 
ಸುಪಾದಕರಿಗೆ ಸೇರಿದೆ, | 


೭ ಮಾನವಿಕ ವಿಷಯೆಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


. ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕು. 


೮ ಲೇಖನಗಳನ್ನೂ ವಿನರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಇದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ: 
ಸಿಸೂರು-೫೭೦ ೦೦೬ ಎಂಬ ವಿಳಾಸ ಸಕ್ಕೆ ಕಳುಹಿಸಬೇಕು. 


ಸಂಪ 
ನಿ 
ಮ್ಳ 


ಮಾನವಿಕ ಕರ್ಣಾಟಕ 


ಸಂಪುಟ ೧೧ ಸಂಚಿಕೆ ೨ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೧ 


MANAVIKA KARNATAKA, Kannada quarterly of 
University of Mysore. Volume 11, Number 2, February 198] 
Edited by Dr. B. R. Gopal and Dr. C. M. Muniramappa. ¥ 


All Rights Reserved 


ಕ್ಕಿ 
ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕೆರು 
ಡಾ. ಜಾ. ರಾ. ಗೋಪಾಲ್‌ 
ಡಾ. ಸಿ. ಎಂ. ಮುನಿರಾಮಪ್ಪ 


ಪ್ರಕಾಶಕರು 
ಳೆ. ಬ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ಪಿಶ್ವನಿದ್ಯಾನಿಲಯ, ಮೈಸೂರೆತಿ 


ಮುದ್ರಕರು 
ಶ್ರೀಲಕ್ಷ್ಮೀ ಮುದ್ರಣಾಲಯ, ರನೆ ಬೀದಿ, 2ನೇ ಕ್ರಾಸ್‌, ಮೈಸೂರು ಆ 


ನಿಷಯ ಸೂಚಿ 


ಚಿಂತನ-೧೦ ಎನ್‌. ಬಸವಾರಾಧ್ಯ 
ಏಕಕಾಲಿಕ ಭಾಷಾಂತರ ಎಚ್‌. ಎಸ್‌. ಹರಿಶಂಕರ್‌ 
ಮೈ ಸೊರು ಸೀಮೆಯಲ್ಲಿ 

ನತಿಸಿಹೋದ ವೃತ್ತಿಗಳು ಸಂಗ್ರಹ: ಎಚ್‌. ಎಸ್‌. ಸುಜಾತ 
ಮೈಸೂರು ನಗರದ 

ಕೋಟಿಯ ಬಿಸಿಲು ಮಾರಮ್ಮ ಜ್ಯೋತಿಬಾಯಿ 
ಕಾಂಚೀಪುರದ ವರದರಾಜಸ್ವಾಮಿ 

ದೇವಾಲಯದ ರಾಜಕೀಯ 

ಇತಿಹಾಸ ಹಾಗೂ ಸಾಮಾಜಿಕ 

ವ್ಯವಸ್ಥೆ ಜಿ. ಆರ್‌. ಕುಪ್ಪುಸ್ವಾನಿ 
ರಾಷ್ಟ್ರೀಯ ವಯಸ್ಕರ ಶಿಕ್ಷಣ 


ಸಾಧನೆ (1979-80) ಬಿ. ಆರ್‌. ನಾಗಪ್ಪ 


೪ಗಿ 


೬೧ 


ಈ ಸಂಚಿಕೆಯ ಲೇಖಕರು 


ಎನ”. ಬಸವಾರಾಧ್ಯ 


ಎಚ್‌. ಎಸ್‌. 
ಹರಿಶಂಕರ್‌ 


ಎಚ್‌. ಎಸ್‌. ಸುಜಾತ 


ಜ್ಯೋ ತಿಬಾಯಿ 


ಜಿ. ಆರ್‌. 
ಕುಪ್ಪುಸ್ವಾಮಿ 


ಬ. ಆರ್‌. ನಾಗಪ್ಪ 


ಉಪ ನಿರ್ದೇಶಕರು, ಸಂಪಾದನ ವಿಭಾಗ, ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, 
ಮಾನಸಗಂಗೋತ್ರಿ, ಮೈಸೂರು.೫೭೦ ೦೦೬ 


ಅಧ್ಯಾಸಕ, ಭಾಷಾಂತರ ವಿಭಾಗ, ಕನ್ನಡ 
ಅಧ್ಯಯನ ಸುಸ್ಥೈ, ಮೈ ಸೂರು 

ಅಧ್ಯಾಪತಿ, ಡಿ. ಬನುಮಯ್ಯ ಕಾಲೇಜು, ಮ್ಚೆ ಸೂರು 
ಸಂಶೋಧನ ವಿಧ್ಯಾರ್ಥಿನಿ (FIP), ಇತಿಹಾಸ 


ವಿಭಾಗ, ಮೈೆ ಸೂರು ವಿಶ್ವವಿದ್ಯಾನಿಲಯ, ಮಾನಸ 


ಅಧ್ಯಾಸಕ, ಇತಿಹಾಸ ಮತ್ತು ಪುರಾತತ್ತ್ವ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾನಿಲಯ, 
ಧಾರವಾಡೆ-೫೮೦ ೦೦೩ 


೨೯೦೪, ಚಾಮುಂಡೀಪುರಂ, 
ಮೈ ಸೂರು-೫೭೦ ೦೦೪ 


ಎನ್‌. ಬಸವಾರಾಧ್ಯ 


ಚಿಂತನ ೧೦ 


ವಿದ್ಯೆ 


ಮಾನವನ ಜ್ಞಾ ನವಿಕಾಸಕ್ಕೆ ನಿದ್ಯೆ ಒಂದು ಪ್ರಮುಖವಾದ ಸಾಧನವಾಗಿದೆ. 
ಪ್ರಾಣಿನರ್ಗದಿಂದ ಮಾನವನನ್ನು ಬೇರ್ಪಡಿಸಿ ಮೇಲೆತ್ತಿರುವುದು ವಿದ್ಯೆ. ನಿದ್ಯಾನಿಹೀನ 
ವವನು ಪಶುಸಮಾನನೆಂದು ಪರಿಗಣಿಸ ಲಾಗಿದೆ. ಪ್ರಾಚೀನ ಆರ್ಯೋಕ್ತಿಯೊಂದು 
ಇದನ್ನೇ ಸಾರುತ್ತಿದೆ : 
ವಿದ್ಯಾನಾಮ ನರಸ್ಯರೂಪಮಧಿಕಂ ಪ್ರಚ್ಛನ್ನ ಗುಪ್ತಂಧನಂ 
ವಿದ್ಯಾ ಭೋಗಕರೀ ಯಶಸ್ಸುಖಕರೀ ವಿದ್ಯಾಗುರುಣಾಂ ಗುರುಃ 
ವಿದ್ಯಾ ಬಂಧುಜನೋ ವಿದೇಶಗಮನೇ ವಿದ್ಯಾ ಸರಾದೇನತಾ 
ನಿದ್ಯಾರಾಜ ಸುಪೂಜ್ಯತೇ ನಹಿಧನಂ ವಿದ್ಯಾನಿಹೀನಃ ಸಶುಃ 
ಮಾನವನಿಗೆ ವಿಲ್ರಯೀ ಉತ್ತಮ ಸೌಂದರ್ಯ. ಈ ವಿಸ್ಯ ಎಂಬುದು ರಹಸ್ಯ 
ವಾಗಿ ಬಚ್ಚಿಟ್ಟ ಹಣ. ವಿಸ್ಯೆಯು ಭೋಗಗಳನ್ನೂ ರನ್ನೂ ತಂದುಕೊಡುತ್ತ ಡಿ. 
pe ವಿದ್ಯೆ ನರಗಳಿಗೆ ಗುರು. ಎಂದರೆ ಉತ್ತಮವಾದ ಭವಯ ರ್ತಿಯಿಂದ ಗುತೂಪ 
ಜೇಶನನ್ನೂ ವಿರಾರಿಸುತ್ತದೆ. ಇದು ಪರದೇಶದಲ್ಲಿ ಬಂಧುನಿನಂತೆ ಆದರಿಸುತ್ತದೆ. ಆದ್ದ 
"-ರಿಂದ ನಿಸ್ಯೆಯನ್ನು ಪರಾದೇವತೆಯಂತೆ ಆರಾಧಿಸಬೇಕು. ನಿಸ್ಯೆ ರಾಜರಿಂದ ಗೌರವವನ್ನೂ 
ಕೊಡದುಕೊಡುತ್ತ. ಡಿ, ಹಣವಾದರೋ ವಿದ್ಯೆಯಂತಲ್ಲ, ಆದ್ದರಿಂದ ವಿದ್ಯೆಯಿಲ್ಲದವನು 
ಪಶುವಿಗೆ ಸಮಾನನಾದನನು. ಒಟ್ಟಿ ನಲ್ಲಿ ನಿದ್ಯಾರ್ಜನೆಯಿಂದ ನಿಹಿತಾರ್ಥ ಪ್ರಾಪ್ತ 
ವಾಗುತ್ತದೆ. 
ವಿದ್ಯೆಗೆ ಸಮಾನವಾದ ಕಣ್ಣಿ ಲ್ಲ, ಸತ್ಯಕ್ಕೆ ಸಮಾನವಾದ ತಸಸ್ಸಿಲ್ಲ. ಮಮತೆಗೆ 
ಸಮಾನವಾದ ದುಃಖವಿಲ್ಲ. ಮಮಕಾರನಿಲ್ಲದಿರುವುದಕ್ಕೆ ಸಮಾನವಾದ ಸುಖನಿಲ್ಲ. 
ಕಣಿ ಕೈನಿಂದ ಲೋಕವ್ಯಾಪಾರಗಳನ್ನು ನೆರನೇರಿಸಿ ಸುಖಸಡುವುತೆ ಜಾ ಸನಚಕ್ಷು ಎನಿಸುವ 
ವಿದ್ಯೆಯಿಂದ ಎಲ್ಲವನ್ನೂ ತಿಳಿದುಕೊಂಡೆ ಸಂತೋಷಿಸಬಹುದಾಗಿದೆ. 
1 


ಮಾನವಿಕ ಕರ್ಣಾಟಿಕ 


ಲೊ ಕೆದಲ್ಲಿ ಬಲ್ಲಿ ವಿಧವಾದ ಧನಗಳಲ್ಲಿ ವಿದ್ಯೆ ಯೆಂಬ ಧೆನವೇ ಅತ್ಯಂತ ಶ್ರೇಷ್ಠ. 4 
ವಾದುದು. ಏಕೆಂದರೆ ಈ ವಿಷ್ಯೆಯನ್ನು ಪರರಿಗೆ ಓಡುತ್ತೆ ಬಂದಷ್ಟು ಅದು ವೃದ್ಧಿ 
ಯನ್ನೇ ಹೊಂದುತ್ತದೆ. ಸವಾ ನಾಶವಾಗುವಂತಹುದು. ಅವತಿ ನಿದ್ದೆ 2 
ಎಂದೆಂದೂ PS ಕೊಳ್ಳೆ ಲೂಟಿ ದಂಡೆ ಅಸರಾಧೆಗಳಿಂದ ಒಡನೆ " 
ವಸ್ತು ಗಳನ್ನು ಸರರು ಅಸಹರಿಸುವಂತೆ ಈ ನಿದ್ಯಾಧನವನ್ನು ಯಾರೂ ಅಪಹರಿಸಲಾರರು. ತ್ಕ 
ಆದ್ದ “ದ ಯಾವುದಕ್ಕೆ ಚ್ಯುತಿಯುಂಟಾದರೂ ವಿದ್ಯೆಗೆ ಮಾತ್ರ ಎಂದೆಂದಿಗೂ i 
ಚ್ಯುತಿಯಿಲ್ಲ. ಜಿ 

ಒಂದು ಪ್ರಾಚೇನ ಶ್ಲೋಕ ಹೀಗಿದೆ : 


ವಿದ್ಯಯಾ ದ್ಯೋತತೇ ರಾಜ್ಯಂ 


3 

ವಿದ್ಯಯಾ ಜೀಯಸೇ ರಿಪುಃ 3 
ವಿದ್ಯಾ ಜ್ಞಾ ಯತೇ ಕತ ತಂ 4 
ದ್ಯಯಾ ಲಭತೇ ಯಶಃ | p 


ವಿದ್ಯೆಯಿಂದ ರಾಜ್ಯ ವೆಲ್ಲವೂ ಬೆಳಗುತ್ತದೆ. ವಿಜೆ ದೈಯಿಂದ ಶತ್ರುಗಳನ್ನು ಜಯಿಸಬಹುದು, 
ವಿದ್ಯೆಯಿಂದ ಮಾಡಬೇಕಾದ ಕೆಲಸಗಳ ಸರಿವೆಯಂಟಾಗುವುದು. ವಿದ್ಯೆಯಿಂದ ಕೀರ್ತಿ ತ 
ಲಭಿಸುವುದು. 
ನಿಸ್ಯಯಿಂದ  ಧೆರ್ಮಾಧರ್ಮಜ್ಞಾನ ಪ್ರಾಪ್ತಿಯಾಗುವುದು. ಇದರಿಂದ 
“ಧರ್ಮಾರ್ಥ ಕಾಮ ಮೋಕ್ಷಗಳೆಬ ಪುರುಷಾರ್ಥ ಸಿದ್ಧಿಯಾಗುವ್ರೆದು. ಆದ್ದರಿಂದ 
ನಿೈಯೇ ಸಕಲ ಸುಖಸಾಧೆನ. ಸ 
ಮಕ್ಕೊಂದು ಪ್ರಾಚೇನೋಕ್ತಿ ಹೀಗೆ ಹೇಳುತ್ತದೆ ; 


ವಿದ್ಯಾ ನಿತೇವ ಹಿತಕೃತ್‌ 
ವಿದ್ಯಾ ಮಾತೇನ ರಕ್ಷಿತಾ 
ವಿದ್ಯಾ ಪ್ರಿಯೇವ ಸುಖದಾ 
ನಿದ್ಯಾ ಕಲ್ಪತರೂಪಮಾ ; 
ಇದರ ಅರ್ಥ ಇಷ್ಟು: ವಿದ್ಯೆ ತಂದೆಯಂತೆ ಹಿತವನ್ನುಂಟುಮಾಡುತ್ತದೆ. ತಂದೆ ಮಕ್ಕಳಿಗೆ 
ಯಾವಾಗಲೂ ಒಳ್ಳೆಯದೇ ಆಗಬೇಕೆಂದು ಸದಾ ಚಿಂತಿಸುತ್ತ ಅವರಿಗೆ ಸದ್ವಿಷಯೆಗಳನ್ನು ' 
ಬೋಧಿಸುತ್ತಿರುವಂತೆ ವಿಷ್ಯ ಯಾವಾಗಲೂ ತನಗೆ ಹಿಸೋಸಡೇಕಕವಾಗಿರುತ್ತದೆ. ತಾಯಿ ' 
ನ್ನು ಸಾಕಿ ಸಲಹಿ ಪೋಸಿಸುನಂತೆ ನಿಸ್ಯೆ ಜೀವನಕ್ಕೆ ಸಹಾಯಕವಾಗಿರುತ್ತದೆ. 4 
ಪ್ರಿಯೆ ಸುಖನನ್ನುಂಟುಮಾಡುನಂತೆ ವಿನೈೆ ನುನೋಲ್ಲಾಸಕ ನಿಷಯಸ ಸಂಜನ 
ವನ್ನು ಛಟುಮಾಡುತ್ತ.. ದೆ. ಆದ್ದರಿಂದಲೇ ನಿದ್ಯೆ ಬೇಡಿದ್ದನ್ನು. ನೀಡುವ ಕಲ್ಪವೃಕ್ಷಕ್ವೆ 
ಸಮಾನವಾಡಿಸು... ಕ ತತ 


ಚಿಂತನ ೧೦ ಷ್ಠ 


ನಕ್ಷತ್ರಗಳಿಗೆ ಚಂದ್ರ ಹೇಗೆ ಭೂಷಣಪ್ರಾಯನೋ ಸಿ ಸ್ತ್ರೀಯರಿಗೆ ಪುರುಷರು ಹೇಗೆ 
ಭೂಷಣಪ್ರಾಯರೋ ಭೂಮಿಗೆ ಧರ್ಮಾತ್ಮನಾದ ರಾಜನು ಹೇಗೆ ಭೂಷಣಪ್ರಾಯನೋ 
ಹಾಗೆ ಸರ್ವಕ್ಕೂ ವಿದ್ಯೆಯೇ ಭೂಷಣಪ್ರಾಯವು. ಅದನ್ನೇ ಈ ಶ್ಲೋಕ ಸಾರುತ್ತಿದೆ : 


ನಕ್ಷತ್ರ ಭೂಷಣಂ ಚಂದ್ರೋ 
ನಾರೀಣಾಂ ಭೂಷಣಂ ಪತಿ 2 
ಪೃಥಿನೀ ಭೂಷಣಂ ರಾಜಾ 
ವಿದ್ಯಾ ಸರ್ವಸ್ಯ ಭೂಷಣಂ 


ಪಾನನಿಶೋಧ 


ಸಪ್ತ ವ್ಯಸನಗಳಲ್ಲಿ ಮದ್ಯಪಾನವೂ ಒಂದು. ಆರ್ಷೇಯ ಕಾಲದಿಂದಲೂ ಮದ್ಯ 
ಪಾನ ಜಗತ್ತಿನಾದ್ಯಂತ ರೂಢಿಯಲ್ಲಿದೆ. ಪಾಶ್ಚಾತ್ಯ ದೇಶಗಳಲ್ಲಂತೂ ಇದು ತುಂಬ 
ಬಳಕೆಯಲ್ಲಿದೆ, ಹ ಬಹಳ ಹಿಂದಿನಿದಲೂ ಇದು ಪ್ರಚಲಿತವಾಗಿತ್ತು. 
ಇದಕ್ಕೆ ಮದ್ಯಪಾ ೨ನ ಮಧುಪಾನ, ಸುರಾಪಾನ, ಮದಿರಾಪಾನ ಎಂಬ ಹೆಸರುಗಳಿದ್ದವು ವ್ರೆ. 
ದೇವಾಧಿಜೇವತೆಗಳೂ ಖಸಿಗಳೂ ಮದ್ಯಪಾನ ಮಾಡುತ್ತಿದ್ದು ದಕ್ಕೆ ನಿದರ್ಶನಗಳಿವೆ. 
ಅವರು ಸೇವಿಸುತ್ತಿದ್ದ ಪಾನೀಯಗಳಿಗೆ ಬೇರೆಬೇರೆ ಹೆಸರುಗ ದ್ದು ವ್ರ. ಈ ಚಟಕ್ಕೆ ಒಮ್ಮೆ 
ಬಲಿಯಾದರೆ ಇದರಿಂದ ಬಿಡುಗಡೆ ಹೊಂದುವುದು ಕಷ್ಟಸ ಸಾಧ್ಯವಾದುದು. 

ಪ್ರಾಚೀನ ಕಾವ್ಯಗಳಲ್ಲಿ ಮಧುಪಾನಕ್ಕೆ ಬಹಳ ಮಹತ್ವವನ್ನು ಕೊಡಲಾಗಿದೆ. 
ಅಷ್ಟಾದಶ ವರ್ಣನೆಗಳಲ್ಲಿ ಮಧುಪಾನ ಪ್ರಕರಣವೂ ಒಂದು. ನಮ್ಮ ಕವಿಗಳು ಈ ಪ್ರಕ 
ರಣವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ. ಇದಕ್ಕೆ ದೃಷ್ಟಾಂತವಾದ ಒಂದು 
ಪದ್ಯವನ್ನು ದು 


ಗಾಳಿಗೆ ಮಾತನಾಡುವರು ಹಾರುನ ಹಳ್ಳಿಗೆ ಜೋಹರೆಂಬರೆ 

ಳ್ಹೂಳುವ ನಾಯ್ಗೆ ಮುದ್ದು ಗೊಡಲೀ ಕ್ರಿಸುವರ್‌ ಮರುಳಿಂಗೆ ಬುದ್ದಿಯಂ 

ಹೇಳುವರುಟ್ಟದಂ ಕಳೆದು ನೆತ್ತಿಗೆ ಸುತ್ತುವರಟಿಿಯಿಂದೆ ಕಾ 

ಆಳ್ಟೋಟಶಿಗಳಾಗಿ ಕೂಗುವರದೇಂ ಮಧುಪಾನದ ಸೊರ್ಕು ಸಾಲದೇ 
ಗಾಳಿಯೊಡನೆ ' ಮಾತನಾಡುವರು, ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗೆ ನಮಸ್ಕಾರ 
ಮಾಡುನರು, ಬೊಗಳುವ ನಾಯಿಗೆ ಮುದ್ದು ಕೊಡುವುದಕ್ಕೆ ಹೋಗುವರು, ಹುಚೆ ನಿಗೆ 
ಬುದ್ಧಿ ವಾದ ಹೇಳುನರು, ಉಟ್ಟ ಬಟ್ಟೆಯನ್ನು ಬಿಚ್ಚಿ ತಶೆಗೆ ಸುತ್ತಿ ಕೊಳ್ಳುವರು, ಕಾಡು 
ತೋಧಿಗಳೆ "ತೆ. ಕೊಗುವರು, yp ಸೊಕ್ಕು "ತ ಗೇರಿದವರು ಮಾಡುವ ಕೆಲವು 
ಕಿ ಕ್ರಿಯೆಗಳನ್ನು ಇಲ್ಲಿ ಬಣ್ಣಿ ಸಲಾಗಿದೆ... ಗಂಡೆಸರೂ' ಹೆಂಗಸರೂ ಮಧೆಪಾನ 
ಮಾಡುತ್ತಿದ್ದುದಕ್ಕೆ ಕಾವ್ಯಗಳಲ್ಲಿ ಆಧಾರಗಳಿನೆ, ನಿದರ್ಶನಗಳಿನೆ. 


೪ ಮಾನವಿಕ ಕರ್ಣಾಟಕ 


ಮದ್ಯಪಾನದಿಂದ ಅನರ್ಥಗಳಾಗುತ್ತವೆ, ಅನಾಹುತಗಳಾಗುತ್ತವೆ ಎಂಬುದನ್ನು 


ಎಲ್ಲರೂ ಬಲ್ಲರು. ಆದರೂ ಈ ಚಟಕ್ಕೆ ಬಲಿಯಾಗುತ್ತಾರೆ. ಮಹಾಭಾರತದಲ್ಲಿ 


ಯಾದವರು ಮದ್ಯಪಾನಮಾಡಿ ಒಬ್ಬರೊಡನೊಬ್ಬರು ಹೊಡೆದಾಡಿ ಸತ್ತ ಪ್ರಸಂಗವನ್ನು 


ಕೇಳಿದ್ದೆ ವೆ. 

ಮದ್ಯಪಾನದಿಂದ ಜಠರ ಕೆರಳುತ್ತದೆ. ಪಿತ್ತಕೋಶ ಮೂತ್ರಸಿಂಡಗಳಿಗೆ 
ತೊಂದರೆಯಾಗುತ್ತದೆ ದೆ. ನರಗಳ ದೌರ್ಬಲ್ಯವುಂಟಾಗುತ್ತ ದೆ. ಇದು ಕರ್ತನ ದಕ್ಷತೆ 
ಯನ್ನು ನಾಶಪಡಿ ಡಿಸುವುದರ ಜೊತೆಗೆ ಸಿಡುಕತನ ಮುಂಗೋಪ ದುರ್ಬುದಿ ಯನ್ನು ಅಧಿಕ 
ಗೊಳಿಸುತ್ತದೆ. ಇಷ್ಟಾದರೂ ಇಂದು ಮದ್ಯಪಾನ ಪ್ರತಿಷಿ ತ ಸಮಾಜದಲ್ಲಿ ಒಂದು 
ಅಸರಿಹಾರ್ಯ ಕ್ರಿಯೆಯಾಗಿದೆ. 

ಮದ್ಯಪಾನ ನಿರೋಧಕ್ಕಾಗಿ ಹಲವಾರು ಮಂದಿ ಶ್ರಮಿಸಿದ್ದಾರೆ. ಮಹಾತ್ಮಗಾಂಧಿ 
ಅವರು ಹೀಗೆ ಹೇಳಿದ್ದಾರೆ; «ನನ್ನನ್ನು ಒಂದು ಗಂಟೆಯ ಕಾಲ ಭಾರತದ ಸರ್ವಾಧಿ 
ಕಾರಿಯನ್ನಾಗಿ ಮಾಡಿದರೆ ರಾಷ್ಟ್ರ ದಲ್ಲಿರುವ ಎಲ್ಲಾ ಮಾದಕ ಪದಾರ್ಥಗಳ ಅಂಗಡಿ 
ಗಳನ್ನೂ ಮೊದಲು ಮುಚ್ಚಿ ಸುತ್ತೆ ನೆ. ಕಾರ್ಲ್ಯಾನೆಯ ಮಾಲೀಕರು ತಮ್ಮ ಕೂಲಿಕಾರರ 
ಸ್ಥಿತಿಗತಿಯೆನ್ನು ಉತ್ತಮಸಡಿಸುವಂತೆ ಮಾಡುತ್ತೇನೆ. ಈ ಕೂಲಿಕಾರರಿಗೆ ಮಾದಕ 
ವಸ್ತುಗಳಿಲ್ಲದ ಉತ್ತಮ ಪಾನೀಯಗಳನ್ನು ಒದಗಿಸುವಂತೆ ಏರ್ಪಡಿಸುತ್ತೇನೆ. ಇದಕ್ಕೆ 
ಆ ಕಾರ್ಪಾನೆ ಯ ಮಾಲೀಕರೇನಾದರೂ ಹಣದ ಅಭಾವವನ್ನು ಮುಂದೊಡ್ಡಿದರೆ ಆ 
ಕಾರ್ಪಾನೆಗಳನ್ನೇ ಮುಚ್ಚಿಸಿ ಬಿಡುತ್ತೇನೆ, ಪಾಶ್ಚಾತ್ಯರಿಗೂ ರೋಗಿಗಳಿಗೂ. ವೈದ್ಯ 
ಕೀಯ ಕಾರಣಕ್ಕಾಗಿ ಭಿ ಮೊದಲಾದ ಪಾನೀಯಗಳು ಬೇಕಾದರೆ ವೈದ್ಯರಿಂದ 
ಅವರ ಪರೀಕ್ಷೆಯನ್ನು ಮಾಡಿಸಿ ಸರಕಾರದ ವೆಚ್ಛ ದಿಂದಲೇ ಅವನ್ನು ಒದಗಿಸುವಂತೆ 
ಮಾಡುತೇನೆ.” 


ಭಾರತ ಸಂವಿಧಾನದ ೪೭ನೆಯ ಸರಿಚ್ಛೇದೆದಲ್ಲಿ "ಸರ್ಕಾರ ಪ್ರಜೆಗಳ ಆಹಾರದ 
ಮಟ್ಟಿ ವನ್ನೂ ಜೀವನದ ಮಟ್ಟವನ್ನೂ ಏರಿಸಬೇಕು. ಇದು ಅದರ ಆದ್ಯಕರ್ತವ್ಯವೆಂದು 
ನರಿಗಣಿಸ ಬೇಳ. ಆರೋಗೆ ಕ ಕೆಡುಕನ ನ್ನುಂಟುಮಾಡುವ ಮಾದಕ ಪದಾರ್ಥಗಳನ್ನೂ 
ಪಾನೀಯಗಳನ್ನೂ ಔನಧಕ್ಕೆ ಬಿಟ್ಟು ಬೇಕ ಯಾವ ವಿಧದಲ್ಲೂ ಉಸಯೋಗಿಸದಂತೆ 
ಪ್ರತಿಬಂಧಿಸಬೇಕು ಎಂದು ಹೇಳಿದೆ. 


ವಿಲಿಯೆಂ ಆಸ್ಟರ್‌ ಎಂಬುವರು ಮದ್ಯಪಾನ ನಿರೋಧಕ್ಕೆ ಈ ರೀತಿ ಸಲಹೆ ಸೀಡಿ 
ದ್ಹಾಕೆ.. ಬೀರು ಮೊದಲಾದ ಎಲ್ಲ ಮಾದಕ ಸದಾರ್ಥಗಳನ್ನು ಐರಿಷ್‌ ಕಡಲುಗಾಲ 
ವೆಗೂ ಇಂಗೀಷ್‌ ಕಡಲುಗಾಲವೆಗೂ ಉತ್ತರ ಸಮುದ್ರಕ್ಕೂ ಒಂದು ವರ್ಷದ ಕಾಲ 
ಸುರಿದು ಬಿಟ್ಟರೆ ಇಂಗ್ಲೆಂಡ್‌ ದೇಶದ ಜನರು. ಬಹುಮಟ್ಟಿ ಗೆ ಸುಧಾರಿಸಿಕೊಳ್ಳು ತ್ತಾರೆ. 
ಧಾರ್ಮಿಕರ ವೈದ್ಯರ ಮತ್ತು ರಾಜಕಾರಿಣಿಗಳ ಎಲ್ಲ ಸಮಸ್ಯೆಗಳೂ ಇದರಿಂದ ಸರಿಹಾರ 
ವಾಗುತ್ತವೆ. 


ಲ ee Ms ED EAS 


4 


ಕ 


ಚಿಂತೆನೆ ೧೦ ೫ 
ಒಂದು ಸುಭಾಷಿತ ಹೀಗೆ ಹೇಳುತ್ತದೆ : 


ದೋಷಾಣಾಂ ಕಾರಣಂ ಮಧ್ಯಂ 
ಮದ್ಯಂ ಕಾರಣಮಾಸದಾಂ 
ತಸ್ಮಾ ದ್‌ ಮದ್ಯಂ ವಿವರ್ಜಯೇತ್‌ 


ದೋಷಗಳಿಗೆ ಕಾರಣ ಮದ್ಯ. ಮದ್ಯ ಆಪತ್ತಿಗೆ ಕಾರಣ. ಇದು ಅಜ್ಞಾನವನ್ನುಂಟು 
"ಮಾಡಿ ಅಪಾರ್ಥಕ್ಟ್ರೂ ಕಾರಣವಾಗುತ್ತ ಡೆ, "ಆದ್ದ ರಿಂದ ಮದ್ಯವನ್ನು ಬಿಟ್ಟ ಬಿಡಬೇಕು. 


ಮನುಷ್ಯ ಮೊದಲು ಮದ್ಯವನ್ನು ತೆಗೆದುಕೊಳ್ಳುತಾನೆ. ಆಮೇಲೆ ಮದ್ಯನೇ 
ಮದ್ಯವನ್ನು ತೆಗೆದುಕೊಳ್ಳುತ್ತದೆ. ಕೊನೆಗೆ ಮದ್ಯವು ಮನುಷ್ಯನನ್ನು ಆಹುತಿ ತೆಗೆದು 
ಕೊಳ್ಳುತ್ತದೆ. 
ಸಮಾಜ ಸುಧಾರಕರೂ ಸರ್ವೋದಯ ಸಾಧಕರೂ ಮದ್ಯಪಾನ ನಿರೋಧೆದ 
ಬಗೆಗೆ ತಿಳುವಳಿಕೆ ನೀಡುತ್ತಲೇ ಬಂದಿದ್ದಾರೆ. ಇದರಿಂದಾಗುವ ದುಸ್ಪರಿಣಾಮಗಳನ್ನು 
ಸಾರುತ್ತಲೇ ಇದ್ದಾರೆ. 
ಸರ್ವಜ ಕವಿ ಹೇಳಿರುವ ಮಾತುಗಳು ಈ ಪ್ರಕರಣಕ್ಕೆ ತುಂಬಾ ಸಮಯೋಚಿತೆ 
ವಾಗಿವೆ. 
ಮದ್ಯಪಾನವ ಮಾಡಿ ಇದ್ದುದೆಲ್ಲನ ನೀಡಿ 
ಬಿದ್ದು ಬರುನವನ ಸದ್ದಡೆಗಿ ಸಂತಾನ 
ವೆಡ್ಡು ಹೋಗುವದು ಸರ್ವಜ್ಞ 


ಆಸೆ 


ಆಸೆಯೇ ದುಖಃಕ್ಸೆ ಮೂಲ ಎಂದು ಭಗವಾನ" ಬುದ್ಧ ಸಾರಿದ್ದಾನೆ. ನಮ್ಮ 
ಪ್ರಾಚೀನರು ಆಸೆಯನ್ನು ಪಾಶ ಎಂದು ಕರೆದಿದ್ದಾರೆ. ಈ ಆಶಾ ಪಾಕಟಿದೆ ಮುಕ್ತ 
_ ರಾಗಬೇಕು. ಎಂದು 'ಳಿವಳಿಕೆಯನ್ನು ನೀಡಿದ್ದಾ ಕಿ. ಆಸೆಗೆ ಅಂತ್ಯವಿಲ್ಲ, ಪಾಶಕ್ಥೆ 
ಕಡೆಯಿಲ್ಲ. ಆಸೆ ಅತಿ ಆಯುಷ್ಯಮಿತಿ ಎಂಬ ನಾಣ್ಣು ಡಿಗಳು ಇವೆ. ಜಗತ್ತಿನ ಜೀವ 
ರಾಶಿಗಳೆಲ್ಲ ಈ ಆಸೆಗೆ ಒಳಗಾಗಿವೆ. ಆಸೆ ಮಾನನ 'ಸಹೆಜವಾದುದ್ದು. ಆದೆ ಈ ಆಸೆ 
ಯಿಂದ ಅನರ್ಥಗಳು ಸಂಭವಿಸುತ್ತವೆ, ಇದನ್ನು ನಿಕೋಧಿಸುವುದು ಕಷ್ಟ ಕರವಾದುದು. 

ಮಾನವನ ಜೀವಿತದ ಉಸ್ತೆ ೇಶವಾದರೂ ಏನು? ಜೀವಿತದ ಯಾವದಾದರೂ 
ಆಸೆಯನ್ನು ಈಡೇರಿಸಿಕೊಳ್ಳು ವುದಕ್ತಲ್ಲವೆ 9 ಹಾಗಾದರೆ ಈ ಆಸೆಯನ್ನು ಪ್ರತಿಬಂಧಿಸ 
ಜೇಕಾದುದಾದರೂ ಏಕೆ? ಎಂಬ ಸಮಸ್ಯೆ ಎದುರಾಗುತ್ತದೆ. ವಚನಕಾರರು ಆಸೆಯ 
ಹತ್ತಾರು ಮುಖಗಳನ್ನು ಬಿಡಿಸಿ ತೋರಿಸಿದ್ದಾರೆ. ಅಲ್ಲನು ಪ್ರಭುದೇವರು : 


ಹ ಮಾನೆನಿಕ ಕರ್ಣಾಟಳ 


ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತು ದು ಕೋಟಿ 

ಹೊನ್ಮು ಹೆಣ್ಣು ಮಣ್ಣಿಗೆ ಸತ್ತುದು ಕೋಟಿ | ಗೊಹೇಶ್ವರಾ 

ನಿಮಗಾಗಿ ಸತ್ತವರನಾರನೂ ಕಾಣೆ 
ಎಂದಿದ್ದಾರೆ. ಲೌಕಿಕದ ಆಸೆಗಾಗಿ ಬವಣೆ ಸಡುವವರನ್ನು ಕಂಡು ಈ ವಚನವನು 
ಹಾಗಿದ್ದಾ ರೆ. 


ಹನ್ನೆರಡನೆಯ ಶತಮಾನದಲ್ಲಿ ಆಯ್ದ ಕ್ಕಿ ಕ್ವಿ ಮಾರಯ್ಯ ನೆಂಬ ಶಿವಶರಣನಿದ್ದ ನು. 


ಆತನು ಪ್ರತಿನಿತ್ಯ ಅಲ್ಲಲ್ಲಿ ಚೆಲ್ಲಿದ ಅಕ್ಸಿ ಯನ್ನು ಆಯ್ದು ತಂದು ಅಡಿಗೆ ಮಾಡಿಸಿ 


ಮೊದಲು ಜಂಗಮಕ್ಕೆ ನೀಡಿ ತರುವಾಯ ಜಾ ತನ್ನ “ಮಡದಿಯೂ ಉಳಿದುದನ್ನು 
ಊಟಮಾಡುತ್ತಿದ್ದರು. ಆಯ ಕ್ಕೆ ಮಾರಯ್ಯ ಆಯಾ ದಿನಕ್ಕೆ ಬೇಕಾದುದಷ್ಟ ನ್ನು, 
ಮಾತ್ರ ಆಯ್ದು ತರುತ್ತಿ ದ್ವನು. ನಾಳೆಗಾಗಿ ಧಾನ್ಯವನ್ನು ಸಂಗ್ರಹಿಸಿ ಇಟ್ಟು ಕೂಳ್ಳ 
ಬೇಕೆಂಬ ಅಸೆ ಆತನ್ನಗಿರಲಿಲ್ಲ. ಆತನನ್ನು ಪರೀಕ್ಷಿಸಬೇಕೆಂದು ಒಮ್ಮೆ ಬಸ ಸವಣ್ಣ, ಚ 
ಯಲ್ಲಿ ಹೆಚ್ಚು ಅಕ್ಕಿಯನ್ನು ಚೆಲ್ಲಿಸುವನು. ಮಾರಯ್ಯ ಅಂದು kc: ಹೆಚ್ಚು 
ಅಕ್ಕಿಯನ್ನು. ಆಯ್ದು ತಂದದ್ದನ್ನು ನೋಡಿದ ಆತನ ಹೆಂಡತಿ ಪರಮಶಿವಭಕ್ತೆಯಾದ 
ಲಕ್ಕವ್ವ ಹೀಗೆ ಹೇಳುವಳು : 


ಆಸೆಯೆಂಬುದು ಅರೆಸಿಂಗಲ್ಲದೆ ಶಿವಭಕ್ತ ರಿಗುಂಟಿ ಅಯ್ಯಾ 
ರೋಷವೆಂಬುದು ಯನುದೂತರಿಗ 'ಲದೆ ಅಜಾತರಿಗುಂಟಿ ಅಯ್ಯಾ 
ಈಸಕ್ಕಿಯಾಸೆ ನಿಮಗೇಕೆ ಈಸ್ವರನೊಪ್ಪ 
ಮಾರಯ್ಯ ಪ್ರಿ ನಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯೆ 


ಆಸೆಯುಳ್ಳ ವನು ಮತ್ತೊಬ್ಬರನ್ನು ಆಶ್ರಯಿಸಬೇಕು, ಅವರ ಅಧೀನದಲ್ಲಿರಬೇಕು. 
ಆಸೆಯನ್ನು ಗೆದ ವನು ಈಶತ್ವ ವನ್ನು ಸಜೆಯುವನ್ನು. ಉರಿಲಿಂಗಸೆ ಪೆದ್ದಿ ಅನರ ಒಂದು 
ವಚನ ಇದನ್ನೇ" ಸಾರುತ್ತಿ Fy 


ಆಸೆಯುಳ್ಳನ್ನಕ್ಸ ಒಬ್ಬರ ಆಶ್ರಯಿಸುವ 

ಆಶ್ರಯದಾಸೆ ಕರಕಷ್ಟ ಕಾಣಿರೋ ಅಯ್ಯ 

ಆಸೆಯೇ ದಾಸ AR ನಿರಾಶೆಯೇ ಈಶ ಕಾಣಿರಣ್ಣ 
ದಾಸತ್ವದ ಈಶತ್ವದ ಅನುನ ವಿಚಾರಿಸಿ 

RN ಅವೇ ಈಶಸದನವು 

ಉರಿಲಿಂಗಪೆದ್ದಿ ಪ್ರಿಯ ನಿಶ್ವೇಶ್ವರಾ 


ಅಂಬಿಗರ ಚೌಡಯ್ಯನೆಂಬ ಶಿವಭಕ್ತ ಇದೇ ಅಭಿಪ್ರಾಯವನ್ನು ಪುಷ್ಟೀಕರಿಸಿ 
ಜಾನು 
ಎ 


ಚ್ಮ 


ಕ್‌ ್‌್‌್ಹ್‌್ಹಹಾ 


ಸ 


| 
| 


UAL eld Tsk ಸ್ಥ ಬೆ 


ಚಿ೦ತನ ೧೦ | ತಿ 


ಆಸೆಯುಳ್ಳಾತ ಒಬ್ಬರ ಅಧೀನದಲ್ಲಿಪ್ಪನು 
ಆಸೆಯ ಮನದ ಕೊನೆಯನರಿದಾತ 
ಕೈಲಾಸದಾಚೆಯಲ್ಲಿಸ್ಪನೆಂದಾತ ಅಂಬಿಗರ ಚೌಡಯ್ಯ 


ಆಸೆಗೆ ಒಳಗಾದವನು ಮತ್ತೊ ಬ್ಬರನ್ನು ಆಶ್ರಯಿಸಬೇಕು ಅನುಸರಿಸಬೇಕು ಎಂದು 
ಮೇಲಿನ ವಚನಗಳು ಸಾರುತ್ತಿವೆ. ಆಸೆ ಲೌಕಿಕ ಭೋಗ ಭಾಗ್ಯಗಳನ್ನು ಮಾತ್ರ ತಂದು 
ಕೊಡಬಲ್ಲದು. ಮಾನವ ಈ ಆಸೆಯನ್ನು ಗೆದ್ದು ಲೌಕಿಕದಿಂದ ಪಾರಮಾರ್ಥಿಕದ 

ಕಡೆ ಹರಿಯಬಿಟ್ಟರೆ ಅದರಿಂದ ಇಹೆಸರಗಳೆರನಸಲ್ಲೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ. 

ವಚನಕಾರರು ಆಸೆಯನ್ನು ವಾಖ್ಯಾನಿಸಿರುವುದು ಈ ಅರ್ಥದಕ್ಕೇ. 

ಆಸೆಗೆ ಒಳಗಾಗಿ ಅನರ್ಥಗಳನ್ನು ಅನುಭವಿಸಿದ ಹಲವಾರು ವ್ಯಕ್ತಿಗಳನ್ನು ನಾನು 
ಪ್ರಾಚೀನ ಸಾಹಿತ್ಯದಲ್ಲಿ ಕಂಡುಕೊಂಡಿದ್ದೇವೆ. 

ಲೋಕದಲ್ಲಿ ಹಲವಾರು ಪ್ರೆಕಾರದ ಆಸೆಬುರುಕ ವ್ಯಕ್ತಿಗಳಿದ್ದಾರೆ, ತಮಗೆ ಶಕ್ಕ 
ವಲ್ಲದ ತಾವು ಅರ್ಹರಲ್ಲದ ಆಸೆಗಳಿಗೆ ಅವರು ಪ್ರಯತ್ನಿಸಿ ಅನೇಕ ಕಷ್ಟ ನಷ್ಟಗಳಿಗೆ ಗುರಿ 
ಸ ಯಾಗಿದ್ದಾರೆ. ಆದ್ದರಿಂದ ಮನುಷ್ಯ ಆಸೆಯನ್ನು ಸಂಪೂರ್ಣವಾಗಿ ಬಿಟ್ಟಿರಲು ಸಾಧ್ಯ 
ವಿಲ್ಲ. ಆದರೆ ದುರಾಶೆಯನ್ನ್ಮೂ ಅತಿಯಾಶೆಯೆನ್ನೂ ಬಿಟ್ಟರೆ ಸುರಕ್ಷಿತವಾಗಿರುವುದು ಸಾಧ್ಯ. 
ಸರ್ವಜ್ಞ ಕವಿ ಆಸೆಯ ಬಗೆಗೆ ಹೇಳಿರುವುದು ತುಂಬಾ ಮಾರ್ಮಿಕವಾಗಿದೆ : 


ಆಸೆಯೆಲ್ಲವ ಬಿಟ್ಟು ರಾಶಿ ಕರ್ಮವ ಸುಟ್ಟು 
ದೋಷನ ಕಳೆದು ಠಿಂದನನು ಆವಗಂ 
ಲೇಸಾಗಿ ಇರುವ ಸರ್ವಜ್ಞ 


ಆಸೆಯತಿ ಕೇಡೆಂದು ಹೇಸಿ ನಾಚುತಲಿಕ್ತು 
ಆಸೆಯ ಬಿಡದೆ ಅಭಿಮಾನಕೆ ಹೋರಿದರೆ 
ಘಾಸಿಯೂಗಿ ಕ್ಟ ಸರ್ವಜ್ಞ 


ಆಸೆ ರೋಷನ ಬಿಟ್ಟು ಈಶಧ್ಯಾನದೊಳಿರಲು 
ಮೋಸವ ಮಾಡಿ ಪತಿ ಬಂದು ಸಿಡಿದರೆ 
ಹೇಸಿ ತೊಲಗುವದು ಸರ್ವಜ್ಞ 


ಕೆಟ್ಟ ಆಸೆಯನ್ನು ಬಿಡಬೇಕು. ಮನಸ್ಸನ್ನು ದೇವರತ್ತ ನಿಲಿಸಬೀಕು ಎಂಬು 


ದನ್ನು ಬಸವಣ್ಣ ನವರ ಈ ವಚನ ಸಾರುತ್ತಿದೆ : 
ಎಲೆ ಎಲೆ ಮಾನವಾ ಅಳಿಯಾಸೆ ಬೇಡವೋ 
ಕಾಳು ಬೆಳುದಿಂಗಳ ಸಿರಿ ಸ್ಥಿರನಲ್ಲ 
ಕೇಡಿಲ್ಲದ ಪದವಿ ಕೂಡಲ ಸಂಗಮದೇವನ ಮರೆಯದೆ ಪೂಜಿಸೊ 


೮ ಮಾನೆನಿಕ ಕರ್ಣಾಟಕ 


ಅಲ್ಲಮಪ್ರಭುದೇವರು ಆಸೆಯನ್ನು ಮಾಯೆಗೆ ಹೋಲಿಸಿದ್ದಾರೆ : 
ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ ' 
ಹೆಣ್ಣು ಮಾತು ಹೇ ತ್ಲ ಸಾ ತ್ತ 
ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ ' 
ಮನದ ಮುಂದಣ ಆಸೆಯೇ ಮಾಯೆ ಕಾಣಾ ಗೋಹೇಶ್ವ ರಾ 
ಕೆಟ್ಟ ಆಸೆಯನ್ನು ಬಿಡುವಂತೆ ದುರಾಶೆಯನ್ನು ಬಿಡಬೇಕು. ಅಕ್ಕ ನಾ, 
ದೇನಿಯೆ ಒಂದು ವಚನ ಹೀಗಿದೆ : | 
ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ 
ತನ್ನ ನೂಲು ತನ್ನನೆ ಸುತ್ತಿ ಸಾವಂತೆ 
ಮನಬಂದುದನು ಬಯಸಿ ಬೇವುತ್ತಿದ್ದೇನಯ್ಯೂ 
ಎನ್ನ ಮನದ ದುರಾಶೆಯ ಮಾಣಿಸಿ 
ನಿಮ್ಮತ್ತ ತೋರಾ ಚನ್ನಮಲ್ಲಿಕಾರ್ಜುನಾ 


ಇ. 


ಕ್‌ ಹ 
ಜಲ್‌ ಮಯ್‌ ಟ್‌ 


ಎಚ್‌. ಎಸ್‌. ಹರಿಶಂಕರ್‌ 


ಏಕಕಾಲಿಕ ಭಾಷಾಂತರ 


ಏಕಕಾಲಿಕ ಭಾಷಾಂತರ ಮತ್ತು ಅದರೆ ಇತಿಹಾಸ 


ಆರನೆಯ ಕಮ್ಯೂನಿಸ್ಟ್‌ ಅಂತರರಾಷ್ಟ್ರೀಯ ಕಾಂಗ್ರೆಸ್‌ನ (1928ರಲ್ಲಿ, 
ಸೋವಿಯತ್‌ ಒಕ್ಕೂಟದಲ್ಲಿ) ಸಭೆಯಲ್ಲಿ ಮೊದಲಿಗೆ ಏಕಕಾಲಿಕ ಭಾಷಾಂತರ ವ್ಯವಸ್ಥೆ 
ಯನ್ನು ಒದಗಿಸಲಾಗಿತ್ತೆಂದು ಗೋಫ"ಮನ" ಅಭಿಪ್ರಾಯಪಡುತ್ತಾರೆ. ಹಾಗೆಯೇ 
ಲಾಂಗ್‌ಲಿ ಎನ್ನುವರು « ಇಂದು.......ನಮ್ಮ ಪಶ್ಚಿಮ ರಾಷ್ಟ್ರಗಳಲ್ಲಿರುವಂತೆಯೆ ರಷ್ಯನ್‌ 
ದುಭಾಷಿಗಳೂ ಕೂಡೆ ಅತ್ಯಂತ ಸಮರ್ಥರಾಗಿದ್ದಾರೆ. ವಿಶ್ವಸಂಸ್ಥೆಯ ರಷ್ಯನ್‌ ವಿಭಾಗಕ್ಕೆ 
ದುಭಾಷಿಗಳನ್ನು ತರಪೇತಿ ನೀಡುವ ಸಲುವಾಗಿ ಮಾಸ್ಟೊದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯೂ 
ಇದೆ »'2 ಎಂದು ಹೇಳುತ್ತಾರೆ. 

ಇಂದಿನ ವಿಸ್ವದಲ್ಲಿ ಯಾವದೇ ಒಂದು ಅಂತರ ರಾಷ್ಟ್ರೀಯ ಸಮ್ಮೇಳನದಲ್ಲಾಗಲಿ 
ಇಲ್ಲವೆ ಭೇಟಿಯ ಕಾಲದಲ್ಲಾಗಲಿ ಏಕಕಾಲಿಕ ಭಾಷಾಂತರವಿಲ್ಲದೆ ಕಾರ್ಯಸಾಗುವಂತಿಲ್ಲ. 
ವಿಶೇಷವಾಗಿ ನಿರ್ಮಿತವಾದ ಶಬ್ದನಿರೋಧಿ ಕೋಣೆಯಲ್ಲಿ ದುಭಾಷಿ ಅಥವಾ ಏಕಕಾಲ 
ದಲ್ಲಿ ಭಾಷಾಂತರ ಕಾರ್ಯ ನಿರ್ವಹಿಸಬಲ್ಲ ಭಾಷಾಂತರಕಾರ ಕುಳಿತಿರುತ್ತಾನೆ. ಭಾಷಣ 
ಕಾರರ ಭಾಷಣವನ್ನು ಕಿವಿಗೆ ಹಾಕಿಕೊಂಡಿರುವ ನಿಸ್ತಂತುನಿನ ಮೂಲಕ (ಕರ್ಣವಾಣಿ) 
ಈತ ಕೇಳುತ್ತಾನೆ ಹಾಗೂ ತಕ್ಷಣವೇ ಮೈಕ್ರೊಫೋನ್‌ ಮೂಲಕ ಬೇರೊಂದು ಭಾಷೆ 
ಯಲ್ರಿ, ಅಂದರೆ ಉದ್ದಿಷ್ಟ ಭಾಷೆಯಲ್ಲಿ, ಅನುವಾದಿಸುತ್ತಾನೆ. ಇಂತಹ ಕೋಣೆಗಳು 
ಆಯಾ ಸಮ್ಮೇಳನ ಅಥಷಾ ಗೋಷ್ಠಿಗಳ ಅಗತ್ಯಗಳಿಗನುಗುಣವಾಗಿ ರೂಪಿತಗೊಳ್ಳುತ್ತವೆ. 
ಒಂದೊಂದು ವೇಳೆ ಇಂಥ ಸೌಕರ್ಯಗಳಿಲ್ಲದೆಯೆ ಎಷ್ಟೋ ಬಾರಿ ದುಭಾಸಿ ಅಥವಾ 
ಏಕಕಾಲಿಕ ಭಾಷಾಂತರಕಾರ ನಿಯೋಗದ ಮುಂದಾಗಲೀ ಇಲ್ಲವೆ ಸಭೆ, ಗೋಷ್ಠಿಗಳ 
ಮುಂದಾಗಲಿ ನಿಂತು ಈ ಕಾರ್ಯವನ್ನು ಕೈಗೊಳ್ಳ ಬೇಕಾಗುತ್ತದೆ. ಈ ಉದ್ದೇಶಕ್ಕಾಗಿ 
ಬಳಸುವ ಸಾಧನಗಳು ಅತ್ಯಂತ ಸೂಕ್ಷ್ಮತರದ್ಧಾಗಿರಬೇಕು ಹಾಗೂ ತಾಂತ್ರಿಕ ಪರಿ 
ಪೂರ್ಣತೆಯಿಂದ ಕೂಡಿರಬೇಕು. ಹಲವಾರು ಸಂದರ್ಭಗಳಲ್ಲಿ ಏಕಕಾಲಿಕ ಭಾಷಾಂತರ 
ವನ್ನು ಕೇಳುವಾಗ ಆಯಾ ಸಂದರ್ಭಗಳಿಗನುಗುಣವಾಗಿ ಮೂರು ನಾಲ್ಕು ಭಾಷೆಗಳನ್ನು 

2 


೧೪ ಮಾನೆನಿಕ ಕರ್ಣಾಟಕ 


ಬಳಸುವುದುಂಟು. ಇಂಥ ಸಂದರ್ಭದಲ್ಲಿ ಸಭೆ ಅಥನಾ ಗೋಷ್ಠಿಗಳಲ್ಲಿ ಭಾಗವಹಿಸು 


ವನರು ತಮಗೆ ಅಗತ್ಯವಾದ ಭಾಷೆಯನ್ನು ಕೇಳುವ ಸಲುವಾಗಿ ಸೂಚಿಸಲಾಗಿರುವ: 
ಗುಂಡಿಯನ್ನು ' ಒತ್ತಿದಾಗ ಆ ಭಾಷೆಯಲ್ಲಿ ದುಭಾಷಿಯ ಅಥವಾ ಏಕಕಾಲಿಕ 


ಭಾಷಾಂತರಕಾರನ ಮಾತುಗಳನ್ನು ಕೇಳಬಹುದು. 
ಉದಾಹರಣೆಗೆ ನ್ಯೂಯಾರ್ಕ್‌ ಮತ್ತು ಜಿನಿವಾಗಳಕ್ಲಿರುವ ವಿಗ್ವಸಂಸ್ಥೆಯ 
ಸಭಾಂಗಣದಲ್ಲಿ ಪ್ರತಿನಿಧಿಗಳು ಕುಳಿತುಕೊಂಡು ಭಾಷಣವನ್ನು ಐದಾರು ಭಾಷೆಗಳಲ್ಲಿ 


EE 


ಕೇಳಬಹುದು. ಇನ್ನು ಕೆಲವು ಸಭಾಂಗಣದಲ್ಲಿ ಎಂಟಿರಿಂದ Eh ಭಾಷೆಗಳವರೆಗೆ ' 


ಏಕಕಾಲದಲ್ಲಿ ಭಾಷಣಗಳನ್ನು ಕೇಳಬಹುದು. ಮಾಸ್ಕೋದ ಕ್ರೆನ್ಸಿನ್‌ ಕಾಂಗ್ರೆಸ್‌ ' 


ಭವನದಲ್ಲಿ (ಪ್ಯಾಲೇಸ್‌ ಆಫ್‌ ಕಾಂಗ್ರೆಸ್‌) 29 ಭಾಷೆಗಳಲ್ಲಿ ೨ ಏಕಕಾಲದಲ್ಲಿ ಭಾಷಾಂತರೆ. 


ಕಾರ್ಯವನ್ನು ನಿರ್ವಹಿಸುವ ವ್ಯನಸ್ಥೆಯಿನ. ಇತ್ತಿ ಚಿನ ವರ್ಷಗಳಲ್ಲಿ ಏಕಕಾಲಿಕ 


ಭಾಷಾಂತರ ವ್ಯಾಸಕವಾಗಿ ಹರಡಲು ಸಾಧ್ಯವಾದದ್ದು ರೇಡಿಯೋ ಮತ್ತಿತರ ತಾಂತ್ರಿಕ 
ಉಸಕರಣಗಳಿಂದ. ರೇಡಿಯೋ ಅಲೆಗಳ ಮೂಲಕ ಭಾಷಣನನ್ನಾಗಲೀ ಅಥವಾ 


ಇನ್ನಾವ ಕಾರ್ಯಕ್ರಮವನ್ನಾಗಲೀ ಪ್ರಸಾರಮಾಡುತ್ತಿರುವಾಗಲೇ, ಪ್ರತಿನಿಧಿಗಳಾಗಲಿ 


ಅಥವಾ ಶ್ರೋಸೃಗಳಾಗಲೀ ಸಭಾಂಗಣನಲ್ಲಿ ಕುಳಿತು ತಮ್ಮ ಕಿವಿಗೆ ಕೆರ್ಣವಾಣಿ 
(ಇಯೆರ್‌ಫೋನ್‌) ತಗುಲಿಸಿಕೊಂಡು ತನುಗಿಷ್ಟವಾನಂಥ ಭಾಷೆಯಲ್ಲಿ ಆ ಭಾಷಣ 
ವನ್ನಾಗಲೀ ಅಥವಾ ಕಾರ್ಯಕ್ರನುನನ್ನಾಗಲೀ ಕೇಳುವ್ರೆದು ಸಾಧ್ಯ. ಏಕಕಾಲಿಕೆ 
ಭಾಷಾಂತರಕಾರ ಇಲ್ಲವೆ ದುಭಾಸಿಯೆ ಮೂಲ ಭಾಷಣಕಾರ ಹಾಗೂ ಸಭಿಕರ ನಡುವೆ 
ಸೇತುವಾಗಿ ಪರಿಣಮಿಸುತ್ತಾನೆ. "ಏಕಕಾಲಿಕ ಭಾಷಾಂತರಕಾರ ಇಲ್ಲವೆ ದುಭಾಷಿ ತ ತನ್ನ 
ಕೋಣೆಯಲ್ಲಿ ಕುಳಿತುಕೊಂಡೇ ಟೆಲಿವಿಷನ” ಸರಸೆಯೆ ಮೇಲೆ ಭಾಷಣಕಾರನ ಭಾಷಣ 
ಕೇಳುತ್ತ ಹಾಗೆಯೇ ಆ ಭಾಷಣವನ್ನು ಭಾಷಾಂತರಿಸುತ್ತ ಹೋಗುತ್ತಾನೆ. ದುಭಾಷಿ 
ಯನ್ನು ಗಮನಿಸದಿದ್ದಾಗಲೇ ಆತನ ಭಾಷಾಂತರ ಯೆಶಸ್ವಿಯಾಗುವುದೆಂದು ಕೆಲವರು 
ಅಭಿಪ್ರಾಯಪಡುತ್ತಾರೆ. ಅದೇನೇ ಇರಲಿ ಈತ ತನ್ನ " ವ್ಯಕ್ತಿಪ್ರಜ್ಞೆ ಜ್ಜೆ'ಯನ್ನು ಬದಿಗಿಟ್ಟು 
ಭಾಷಾಂತರ ಕಾರ್ಯ ಕೈಗೊಂಡಾಗಲೇ ಆತನ ಭಾಷಾಂತರ ನಿಷ್ಟಷ್ಟ ಸ್ಪತೆ ಪಡೆಯ ಸುತ್ತ ದ 
ಅವನತ್ತ ದೃಷ್ಟಿ ಹರಿಸದಿದ್ದಾ ಗಲೇ ಆತನ ಮಾತು (ಭಾಷಾಂತರ) JR ಹರಿದು 
ಬರುತ್ತದೆ, 


"ಸಭೆ ಸಮ್ಮೇಳನಗಳ ವ್ಯವಸ್ಥಾ ಸಕರ ದೃಷ್ಟಿಯಿಂದ ಏಕಕಾಲಿಕೆ ಭಾಸಾಂತಕೆ 


ವೇಳೆಯ ಈಸ ಯೋಗವರ WN ತಡೆಗಟ್ಟುತ್ತದೆ. 19196೭ ಪ್ಯಾರಿಸ್‌ನಲ್ಲಿ ನಡೆದ ವಿಸ್ತ 
ಸಮ್ಮೇಳನದಲ್ಲಿ ಈ ಏಕಕಾಲಿಕ As ಉಗಮವಾಯಿಕೆನ್ನ ಬಹುದು. 
ವಾನ್‌ಹೊನ್‌ ಅವರು 1962ರಲ್ಲಿ ಸ್ರಕಟಿಸಿನ « Theorie et pratique de 
VinterPretation’ ಎಂಬ ಪುಸ್ತಕದಲ್ಲಿ * ಈ ಏಕಕಾಲಿಕ ಭಾಷಾಂತರ 
19ನೆಯ ಶತಮಾನದ ಆರಂಭದಿಂದಲೇ ಬಳಕೆಗೆ ಬರಕೊಡಗಿತು ' ಎಂದು ಬಕೆಯು 
ತ್ತಾರೆ.3 « ಅಧ್ಯಕ್ಷ ನಿಲ್ಲನ್‌ ಮತ್ತು ಲಾಯ್ಡ್‌ ಜಾರ್ಜರು ಭಾಷಾ ತಜ್ಞ ರಾಗಿರಲಿಲ್ಲ. 


ಸ 


ಏಕಕಾಲಿಕ ಭಾಷಾಂತರ ೧೧ 


ಹಾಗಾಗಿ ಅವರು ತಮ್ಮ ಮಾತೃಭಾಷೆಯಲ್ಲೇ (ಇಂಗ್ಲಿಷ್‌) ಮಾತನಾಡುತ್ತ, ದ್ದರು. 
ದುಭಾಷಿಗಳು ಅವರ ಹೇಳಿಕೆಗಳನ್ನು ಇತರ ಭಾಷೆಗಳಿಗೆ ಅನುವಾದಿಸುತ್ತಿದ್ದರು.. ಬಹು 
ಜನರು ತಿಳಿದಿರುವಂತೆ ಡೂ ಸುಲಭವಾದ ಕಾರ್ಯವೇನಲ್ಲ. ಸಮರ್ಥ 
ಭಾಷಾಂತರಕಾರನೂ ಭಾಷಣದ ಎಲ್ಲ ಅಂಶಗಳನ್ನು ಬಿಡದೆ. ಒಂದೇ ಕಾಲದಲ್ಲಿ 
ಹೇಳುವುದು ಕಷ್ಟವಾಗುತ್ತ ದೆ.” 

ಪ್ಯಾರಿಸ್‌ನಲ್ಲಿ ನೆಜಿದ ವಿಸ್ವ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಸಮರ್ಥ ದುಭಾಷಿ 
ಗಳಲ್ಲಿ ಕೆಲವರನ್ನು ಹೆಸ ಗಹದ ಮಾಹ ನಾಯಕತ್ವ ವನ್ನು ಲಂಡನ್‌ . 
ವಿಶ್ವವಿದ್ಯಾನಿಲಯದ ಇತಿಹಾಸಜ್ಞ ಮತ್ತು ಪ್ರಾಧ್ಯಾಸಕರಾಗಿದ್ದ ಪ ನ ಅವರು 
ವಹಿಸಿದ್ದರು. ಆನಂತರ ಲೀಗ್‌ ಆಫ್‌ ನೇಷನ್ಸ್‌ ಸಭೆಯಲ್ಲಿ ಈ ಮುಂದೆ ಹೆಸರಿಸಿರುವ 
ದುಭಾಷಿಗಳು ಭಾಗವಹಿಸಿದ್ದರು:  ೃಂಟಿನ್‌, ಬೆಲ್‌”ಮನ್‌, ಜಾನ್‌ ಎರ್ಬೆರ್‌, 
ಕೋಬರ್ಟ್‌ ಕಾನ್‌ಫಿನೊ ಬ್ರದರ್‌ ಆಂದ್ರೇ, ಜಾರ್ಜ್‌ ಕನಿನ್‌ಕೆರ್‌ ಮತ್ತು 
ಜಾರ್ಜ್‌ ಮಾಚ್ಯೆ (ಫ್ರಂಚ್‌ ಭಾಷೆ), ಎವಾನ್‌ ಮತ್ತು ಲಾಯ್ಡ್‌ (ಇಂಗ್ಲಿಷ್‌ ಭಾಸೆ). 
ಭಾಷಣಕಾರರು ಮಾತನಾಡುತ್ತ ದ್ವಂತೆಯೇ ಇವರೂ ನಿಕಕಾಲದನ್ನೆ ಉದ್ದಿಷ್ಟ ಭಾಷೆ 
` ಯಲ್ಲಿ ಭಾಷಣವನ್ನು ತರ್ಜುಮೆ ಮಾಡುತ್ತಿದ್ದರು. ಉದಾಹರಣೆಗೆ ಭಾ 
ರಾಯಭಾರಿ ಅಂದ್ರೇಯ್‌ ಫ್ರಾನ್ಸುವಾ ಹೋನ್ಸೆ ಮಾಡಿದ ಎರಡೊವರೆ ತಾಸಿನ ಭಾಷಣ 
ವನ್ನು ಅಷ್ಟೆ ಸ್ಟೇ ನಿರರ್ಗಳವಾಗಿ ಎಡ್ಮಂ ೦ಡ್‌ ಕರಿ ಅನುವಾದಿಸಿದ. 

ಈ 7 ಹೆಚ್ಚಾ ಗಿ ಬೆಳೆಯಲಾರಂಭಿಸಿದ್ದು ಎರಡು ಮಹಾಯುದ್ಧ ಗಳ ಅವಧಿ 
ಯಲ್ಲಿ ಎಂದು ಹೇಳಬೇಕು. ಅನೇಕ ಇಷ್ಟ್ರಗಳ ರಾಯೆಭಾರಿಗಳು ಇಂಗ್ಲಿಷ್‌ ಮತ್ತು 
ಫ್ರೆಂಚ್‌ ಭಾಷೆಗಳನ್ನು ಲೀಗ್‌ ಆಫ್‌ನೇಷನ್ಸ್‌ ಸಭೆಯಲ್ಲಿ ವಿಶೇಷವಾಗಿ ಬಳೆಸಲಾರಂಭಿಸಿ 
ದರು. ಮಹಾಯುದ್ಧದ ತರುವಾಯೆ ವಿಗ್‌ ಸಂಸ್ಥೆ ಯ ಜನನವಾದ ಮೇಲೆ ಐದು 
ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಮಾನ್ಯ ಮಾಡಲಾಯಿತು. ಆದರೆ ಕೆಲಕಾಲ 
ಕಳೆದ ಮೇಲೆ ಮತ್ತೆ ನಾಲ್ತು ಭಾಷ ಷೆಗಳನ್ನು ಅಧಿಕವಾಗಿ ಈ ಪ ಟ್ರಗೆ ಸೇರಿಸಲಾಯಿತು. 
ಹಾಗಾಗಿ 1950ರಿಂದ ಏಕಕಾಲಿಕ Cha ವಿಶ್ವಸಂಸ್ಥೆ ಯಿ ಪ ಪ್ರಧಾನ ಅಂಗವಾಗಿ 

ಬಳಕೆಗೆ ಬಂದಿತು. ಇದಕ್ಕೆ ಬೇಕಾದ ಉಸಕರೆಣಗಳನ್ನು ಅಲ್ಲ ಒದಗಿಸಲಾಯಿತು. 
| 1935ರಷ್ಟು ಹಿಂದೆಯೇ ಅಮೆರಿಕನ್‌ ಉಡ್ಯೋಗ ಸ ಸಂಸ್ಥೆ ಐ.ಬಿ. ಎಂ.(111108 
national Business Machines) ಎಡ್ವೆರ್ಡ್‌ ಏಿಲೆನ್‌ ಎಂಬುನನಿಂದ 
ಆರಂಭವಾಯಿತು. ಈ ಹಿಂದೆಯೇ ತಿಳಿಸಿ ದಂತೆ 1928ರಲ್ಲಿ ಸೋವಿಯತ್‌" ಒಕ್ಕೂಟದಲ್ಲಿ 
ನಡೆದ ಆರನೆಯ ಅಧಿವೇಶನದಲ್ಲಿ ಏಕಕಾಲಿಕ ಭಾಷಾಂತರವನ್ನು ಪ್ರಾಯೋಗಿಕವಾಗಿ 
ಕ್ಲೈಗೊಳ್ಳ ಲಾಯಿತು. ಇದೇ ವರ್ಷದ "ಕ್ರಾಸ್ಥಯೆ ನೀವಾ? ಎಂಬ. ನಿಯತಕಾಲಿಕದಲ್ಲಿ 
Lge ನ ಸುತ್ತಲೂ ಕುಳಿತಿರುವ ಭಾಷಾಂತರಕಾರರ ಚಿತ್ರವನ್ನು ನೋಡಬಹುದು. 
ಅವರ ಎದುರಿಗೆ ಮೈಕ್ರೊಫೋನ್‌ ಮೊದಲಾದ ಸಲಕರಣೆಗಳಿರುವುದನ್ನು ನೋಡ 
ಬಹುದು. ಆದರೆ ದೂರವಾಣಿಗಳಿರಲಿಲ್ಲ. ಮುಂದೆ 1933ರಲ್ಲಿ ಹೆದಿಮೂರನೆಯ ಅಧಿ 


ನೇಶನದ ವೇಳೆಗಾಗಲೇ ದೂರವಾಣಿ ಲಭ್ಯಗಳೆನ್ನೂ ಒದಗಿಸಲಾಗಿತ್ತು, 1935ರಲ್ಲಿ 
ಲೆನಿನ್‌ಗ್ರಾದ್‌ನಲ್ಲಿ ನಡೆದ ಅಂತರರಾಸ್ಟ್ರಿ ಯೆ ಅಧಿವೇಶನದಲ್ಲಿ ಏಕಕಾಲಿಕ ಭಾಷಾಂತರಕ್ಕೆ 
ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡೆಲಾಗಿತ್ತು. ಇದು 15ನೆಯ ಅಂತರ ರಾಷ್ಟ್ರೀಯ 
ಶರೀರ ವಿಜ್ಞಾನದ ಸಮ್ಮೆ (ಳನವಾಗಿತ್ತು. ಪ್ರ ಪ್ರನಿದ್ಧ ವಿಜ್ಞಾನಿ ಮತ್ತು ಆಕೆಡೆಮಿತಿನೆನ್‌ 
ಇ. ಪಿ ಪಾವ್ಣೊನನ “ಭಾಷಣವನ್ನು RD ಫೆಂಜ್‌, ಇಂಗ್ಲಿಷ್‌ ಮತ್ತು 
ಜರ್ಮನ್‌ ಭಾಷೆಗಳಲ್ಲಿ ಅನುವಾದಿಸಲಾಯಿತು. 1939ರಲ್ಲಿ ಬೆಲ್ಲಿ ಯಂನ ಸಂಸತ್ತಿನಲ್ಲಿ 
ಎರಡು ಭಾಷೆಗಳಲ್ಲಿ 'ನಿಕಕಾಲಿಕ ಭಾಷಾಂತರವನ್ನು ಕೈಗೊಳ್ಳಲಾಯಿತು. ಇಷ್ಟಾದರೂ 
ಎರಡನೆಯ ಮಹಾಯುದ್ಧ ಮುಗಿಯುವವರೆಗೂ ಏಕಕಾಲಿಕ ಭಾಷಾಂತರ ವೃತ್ತಿ ಸರೆ 
ಹವ್ಯಾಸವಾಗಿ ಬೆಳೆದಿರಲಿಲ್ಲ. 

ನ್ಯೂರೆನ್‌ ಬರ್ಗನಲ್ಲಿ ರಷ್ಯನ್ನ ರ ಮತ್ತು ಅಮೆರಿಕನ್ನರ ಎರಡು ಭಾಷಾಂತರ 
ಕಾರಕ ತಂಡಗಳಿದ್ದವೆಂದು ಇ. ಎ. ಗೋಫ್‌ ಮನ್‌ ಉಸೇಖಿಸುತ್ತಾನೆ. ಏಕಕಾಲಿಕ 
ಭಾಷಾಂತರಕಾರರ ನೇತ ತೃತ್ವ ವನ್ನು ಅಮೆರಿಕನ್‌ ದಂಡಾಧಿಸತಿ ಲಿಯೋನ್‌ ದಸ್ಮೆರ್ಟ್‌ನು 
ವಹಿಸಿದನು. ಆತನು ನಃ ಮು ಬ್ಲ ಬಿ. ಎಂ. ಸಂಸ್ಥೆ ಯಲ್ಲಿ ಕೆಲಸಕ್ಕಿದ್ದನು ನು. ಮುಂದೆ 

ಈತನ ಹೆಸರು ಜಾರ್ಜ್‌ಟೌನಿನ ವಿಶ ವಿದ್ಯಾನಿಲಯದ ಲ್ಲಿನ "'ಯಂತ್ರಾನುವಾದ ನಿಭಾಗ 

ದಲ್ಲಿ ಪ್ರಮುಖವಾಗಿ ಕೇಳಿಬಂತು. 1946ರಲ್ಲಿ ಈತನು ವಿಶ್ವಸಂಸ್ಥೆ ಯಲ್ಲಿ ಏಕಕಾಲಿಕ 
ಮತೆ ವ್ಯವಸ್ಥೆಯನ್ನು ಕೈಗೊಂಡನು. 1947ರಲ್ಲಿ ನಿಸ್ವಸಂಸ್ಥೆಯಲ್ಲಿ ಏಕ 
ಕಾಲಿಕೆ ಭಾಷಾಂತರ ವ್ಯವಸ್ಥೆ ೩ ಸಂಬಂಧಿಸಿದಂತೆ ಯಾಂತ್ರಿಕ ಸಕೆರಣಗಳನ್ನು 
ಜೋಡಿಸಲಾಯಿತು. ತಸ "ಮತ್ತು 1951ರ ನಡುವಣ ವರ್ಷಗಳಲ್ಲಿ ಏಳೆಕಾಲಿಕೆ 
ಭಾಷಾಂತರವಾದಿಗಳ ಮತ್ತು ಸಾಮಾನ್ಯ ಭಾಷಾಂತರಕಾರರ ವಾದಿಗಳ ನಡುವೆ 
ಕೋಲಾಹಲವೇ ಜರುಗಿತು. ಆದರೆ ಅಂತಿಮವಾಗಿ ಏಕಕಾಲಿಕ ಭಾಷಾಂತರಕಾರರಿಗೇ 
ಜಯ ಲಭಿಸಿತು. , ಇದರಿಂದ ಕಾಲಹರಣ ತಪ್ಪಿತು. ಜೊತೆಗೆ ಆ ಕೂಡಲೇ ಸದಸ್ಯರಿಗೆ 
ಬೇಕಾದ ಮಾಹಿತಿಗಳು ಲಭ್ಯವಾಗತೊಡೆಗಿದವ್ರ. 

ಈ ಮೊದಲು ಬೃಹತ್‌ ಪ್ರಮಾಣದಲ್ಲಿ ಅಂತರ ರಾಷ್ಟ್ರೀಯ ಸ ಸಭೆ ಸಮ್ಮೆ ೀಳನಗಳು 
ನಡೆದಿರಲಿಲ್ಲವಾದ್ದ ರಿಂದ. ಎಕರ ಭಾಷಾಂತರದ ಅಗತ್ಯತೆಗಳು ಕಂಡು ಬಂದಿರಲಿಲ್ಲ. 
1974 ರ ಫೆಬ್ರು ವಂ 20ರ ಸಂಚಿಕೆಯಲ್ಲಿ ರಷಾ ವ್ಯಾದ ಪ್ರಾನ್ಸ್‌ ಪತ್ರಿಕೆ ಹೀಗೆ ಬಕೆದಿದೆ. 
66 ಇಸ್ಬತ್ತ ನೆಯ” ಶತಮಾನವನ್ನು "ಸಮ್ಮೇಳನಗಳ ಯುಗ? ಗ ಹೆಸರಿಸಬಹುದು: 
1829 ರಿಂದ 1930ರ ಅವಧಿಯ 1000 ದಿಂದ 3000ದವರೆಗೆ ಅಂತರರಾಷ್ಟ್ರೀಯ 
ಸಮ್ಮೇಳನಗಳು ಮತ್ತು ಭೇಔಗಳು ನಡೆದವು. 1930ರಿಂದ 1940ರ ಅವಧಿಸಲ್ತಿ 
ಸುಮಾರು 4000, 1940 ರಿಂದ 1950ರ ಅವಧಿ ಲ್ಲಿ ಸುಮಾರು 6000 ದಿಂದ 
10,000, 1950 ರಿಂದ 1960ರ ಅನಧಿಯಲ್ಲ ಸುಮಾರು 14,000 ಇಂತಹ 
ಸಮೆ ಸಳನಗಳು, ಭೇಟಿಗಳು ನಡೆದವು”. 

ಈ ಅನಧಿಗಳಲ್ಲಿ ಬಳಸಲಾದ ಭಾಷೆಗಳೆಂದರೆ; ಇಂಗಿ ಷ್‌ ಫ್ರೆಂಚ್‌, ರಷ್ಯನ್‌, 
ಜರ್ನುನ್‌, ಸ್ಪ್ಯಾನಿಷ್‌, ಚೀನೀ) ಅರ್ಯಾಬಿಕ್‌ ಮತ್ತು ಇತರ ಭಾಷೆಗಳು. 


೧೨ ಮಾನವಿಕೆ ಕರ್ಣೂಟಿಕೆ 
} 


ಹ ಏಕಕಾಲಿಕ ಭಾಸಾಂತೆರ ೧ತ್ಸಿ 


ಸೋನಿಯತ” ಒಳ್ಳೂಟದಲ್ಲಿ ಏಕಕಾಲಿಕ ಭಾಷಾಂತರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು 
ನೀಡಲಾಗಿದೆ ಎಂದು ಹೇಳಲಾಗಿದೆ. ನೂಕಿನ್‌ಬರ್ಗ್‌ ಮತ್ತು ಟೋಕಿಯೋಗಳಲ್ಲಿ 
ಭಾಗವಹಿಸಿದ್ದ ಸೋವಿಯತ್‌ ಏಕಕಾಲಿಕ ಭಾಷಾಂತರಕಾರರು ಆನಂತರ ಮಾಸ್ಟೊದ 
" ಹೌಸ್‌ ಆಫ್‌ ಸೋವಿಯಟ್ಟು?ನಲ್ಲಿ 1952ರಲ್ಲಿ ನಡೆದ ಅಂತರರಾಷ್ಟ್ರೀಯೆ ಆರ್ಥಿಕ 
ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ನಿಕಕಾಲಿಕ ಭಾಷಾಂತರವನ್ನು ಮೂರು.ದೊಡ್ಡ 
ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು. ಸುಮಾರು 50 ಮಂದಿ ಏಕಕಾಲಿಕ ಭಾಷಾಂತರ 
ಕಾರರಿದ್ದರು. ರಷ್ಯನ್‌, ಇಂಗ್ಲಿಷ್‌, ಫ್ರೆಂಚ್‌, ಜರ್ಮನ್‌, ಸ್ಪ್ಯಾನಿಷ್‌ ಮತ್ತು 
` ಚೀನೀ ಭಾಷೆಗಳಲ್ಲಿ ಏಕಕಾಲಿಕ ಭಾಷಾಂತರ ವ್ಯವಸ್ಥೆ ಮಾಡಲಾಗಿತ್ತು. 

ಏಕಕಾಲಿಕ ಭಾಷಾಂತರದ ಮುಂದಿನ ಪ್ರಮುಖ ಘಟ್ಟವನ್ನು 1957 ರಲಿ 
ಮಾಸ್ಕೊದಲ್ಲಿ ನಡೆದ ಯುವಕ ಸಮ್ಮೇಳನದಲ್ಲಿ ಗುರುತಿಸಬಹುದಾಗಿದೆ. ಕೇವಲ 
ವಿದ್ಯಾರ್ಥಿಗಳ ಕಾರ್ಯಕ್ರಮವೊಂದರಲ್ಲೇ ಸುಮಾರು 80 ಮಂದಿ ಏಕಕಾಲಿಕೆ 
ಭಾಷಾಂತರಕಾರರು ಬಿಡುವಿಲ್ಲದೆ ಭಾಷಾಂತರ ಕಾರ್ಯದಲ್ಲಿ ತೊಡಗಿದ್ದರು. ಇತರ 
ಕಾರ್ಯಕ್ರಮಗಳ ಬಗ್ಗೆ ಇನ್ನು ಹೇಳುವಂತೆಯೇ ಇಲ್ಲ. ಏಕಕಾಲಿಕ ಭಾಷಾಂತರಕ್ಕೆ 
'ಇಂದು ಏನಾದರೂ ಕೀರ್ತಿ ಬಂದಿದ್ದರೆ ಆ ಕೀರ್ತಿ ನಿಸ್ಸಂದೇಹವಾಗಿಯೂ ಮಾಸ್ಕೊದಲ್ಲಿ 
ನಡೆದ ಆ ಸಮ್ಮೇಳನಕ್ಕೇ ಸಲ್ಲಬೇಕು. 

ಸೋವಿಯತ್‌ ಒಕ್ಕೂಟದ ಕಮ್ಯುನಿಸ್ಟ್‌ ಸಕ್ಷನ 19ನೆಯ ಅಧಿವೇಶನದಲ್ಲಿ ಎಕ 
ಕಾಲಿಕ ಭಾಷಾಂತರವನ್ನು ವಿಠೇಶೀ ಸ್ರತಿನಿಧಿಗಳಿಗೆ ನಾನಾ ವಿದೇಶೀ ಭಾಷೆಗಳ ಮೂಲಕ 
ಒದಗಿಸಿತು. 20ನೆಯ ಅಧಿವೇಶನದಲ್ಲಿ ರಷ್ಯನ್‌ ಭಾಷೆಯಿಂದ ವಿದೇಶೀ ಭಾಷೆಗಳಿಗೂ 
ನಿಪೇಶೀ ಭಾಷೆಗಳಿಂದ ರಷ್ಯನ್‌ ಭಾಷೆಗೂ ಏಕಕಾಲಿಕ ಭಾಷಾಂತರವನ್ನು ಕೈಗೊಳ್ಳಿ 
ಲಾಯಿತು. ಈ ಅಧಿವೇಶನದಲ್ಲಿ ಇಂಗ್ಲಿಷ್‌, ಪ್ರೆಂಚ್‌, ಜರ್ಮನ್‌, ಸ್ಪ್ಯಾನಿಷ್‌, ಚೀನಿ, 
ರಷ್ಯನ್‌ ಮತ್ತು ಇಟಾಲಿಯನ್‌ ಭಾಷೆಗಳನ್ನು ಬಳಸಲಾಯಿತು. 21ನೆಯ ಅಧಿನೇಶನದ 
ವೇಳೆಗಾಗಲೇ ಈ ಭಾಷೆಗಳ ಸಂಖ್ಯೆ ಹದಿನೆಂಟನ್ನು ಮುಚ್ಚಿದ್ದವು. ಈಗ ಕ್ರೆಮ್ಲಿನ್ನಿನ 
“ಪ್ಯಾಲೇಸ್‌ ಆಫ್‌ ಕಾಂಗ್ರೆಸ್‌ನಲ್ಲಿ ಮೂವತ್ತು ಭಾಷೆಗಳಲ್ಲಿ ಏಕಕಾಲಿಕ ಭಾಷಾಂತರೆ 
ಗಳು ನಡೆಯುತ್ತವೆ ! 

1961ರಲ್ಲಿ ಸೋನಿಯತ್‌ ಒಳ್ಳೂಟದ ನಿಕೆಕಾಲಿಕ ಭಾಷಾಂತರಕಾರರು 
ನ್ಯೂಯಾರ್ಕಿನ ವಿಶ್ವ ಸಂಸ್ಥೆಯಲ್ಲೂ ಆನಂತರ ಜಿನೀವಾದಲ್ಲಿನ ಯೊರೋಪಿಯೆನ್‌ 
ವಿಭಾಗದಲ್ಲೂ ರಷ್ಯನ್‌ ಭಾಷೆಯಿಂದ ಇತರ ಭಾಷೆಗಳಿಗೆ ಏಕಕಾಲದಲ್ಲಿ ಭಾಷಾಂತರ 
ಗಳನ್ನು ಒದಗಿಸಿದರು. ಈಗ ಸ್ರಸಂಚದಲ್ಲಿ ಸುಮಾರು 2000 ಮಂದಿ ಭಾಷಾಂತರೆ 
ಕಾರರು ಬೇರೆ ಬೇರೆ ಭಾಷೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಆ ಪೈಕಿ ಸುಮಾರು 
300 ಮಂದಿ ಸೋವಿಯೆತ್‌ ಒಕ್ಕೂಟಿದಲ್ಲೂ ಬಹುಶಃ ಅಷ್ಟೇ ಮೆಂದಿ ಇತರ ಸಮಾಜ 
ವಾದೀ ರಾಷ್ಟ್ರಗಳಲ್ಲಿ ಬಲ್ಗೇರಿಯ, ಹಂಗೇರಿ, ಪೂರ್ವ ಜರ್ಮನಿ, ಕ್ಯೂಬಾ, ಪೋಲೆಂಡ” 
ರುಮೇನಿಖಾ, ಜಕೋಸ್ಸನೇಕಿಯಖಾ) ಇದ್ದಾರೆ. ಇನ್ನೂ ಸುಮಾರು. 300 ಜನ 


೧೪ ಮಾನವಿಕ ಕರ್ಣಾಟಕ 


ವಿಶ್ವ ಸಂಸ್ಥೆ ಯಲ್ಲೂ, ಇನ್ನೂ ಸುಮಾರು 900 ಮಂದಿ ಏಕಕಾಲಿಕ ಭಾಷಾ 
ಅಂತರರಾಸ್ಟ್ರ ಯ ಧಾಷಾಂಕ 1 3,1 ಸ್ಥೆಯಲ್ಲಿ ಸದಸ್ಯರಾಗಿ ಅಮೆರಿಕ, ಸ ದೇಶ 
ಗಳನ್ನೊ. ಳಗೊಂಡಂತೆ ಇತರ ಪಾಶ್ಚಾತ್ಯ ರಸ ುಪ್ರಗಳಲ್ಲಿ ಹೆಂಚಿಹೋಗಿದ್ದಾರೆ. ಇನ್ನುಳಿದ 
ವರು ಆಫ್ರಿಕಾ ಮತ್ತು ಏಿಷ್ಯಾಖಂಡ ಡಗಳಲ್ಲಿದಾ ಕೆ. 
ಏಕಕಾಲಿಕ ಧಾಷಾಂತರಕಾರರ "ತರಬೇತಿಗಾಗಿ ಹಲವಡೆ ಶಾಲೆಗಳನ್ನು ನಡೆಸ 
ಲಾಗುತ್ತಿದೆ. 1948ರ ವೇಳೆಗಾಗಲೇ ಜಿನೀವಾದ ಭಾಷಾಂತರ ಶಾಲ ಲೆಯಲ್ಲಿ wR 
ಮಂದಿ ಭಾಷಾಂತರಕಾರರು ತರಪೇತಿ ಪಡೆಯುತ್ತಿದ್ದರು. ಈಸ ಪೈಕಿ ಒಬ್ಬರಿಬ್ಬರು ಏಕ 
ಕಾಲಿಕ ಭಾಷಾಂತರದಲ್ಲಿ ತರಪೇತಿ ನಡೆದವರಾಗಿದ್ದರು. 1962 ರಿಂದ ಪ್ರತಿವರ್ಷ ' 
ಮಾಸ್ಕೊದಲ್ಲಿರುವ ಮರೀಸ ತೆರೇಸಾ ಹೆಸರಿನ "ಮಾಸ್ಕೊ ಸ್ಟೇಟ್‌ ಪೆಡಗಲಾಜಿಕಲ್‌ 
ಟ್ಯೂಟ್‌ ಆಫ್‌ ಫಾರಿನ್‌ ಲ್ಯಾಂಗ್ರೇಜಸ್‌' ಸಂಸ್ಥೆಯಿಂದ 5 ರಿಂದ 7 ಮಂದಿ 
3ಂತರದ ಠಿ ನೈಪು ಣ್ಯುಗಳಿಸಿ ವಿಶ್ವ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ4 ' 
ಲ್ಲಿನ ಇನ್ನಿತರ ks ಪ್ರಸಿದ್ಧ ಸಂಸ್ಥೆ ಗಳೆಂದರೆ ವಾಸಿಂಗ್ಟನ್‌ ಶಾ ಶಾಲೆ (ಜಾರ್ಜ್‌ 
ಟೌನ್‌ ವಿಶ್ವವಿದ್ಯಾನಿಲಯ) "ಹ ಡೆಲ್‌ ಬರ್ಗ್‌ "(ಜರ್ಮಫಿ-ಪ್ಚಿ ಮ) ಲೀಪ್ಸಿಗ್‌ (ಪೂರ್ವ 
ಜರ್ನುನಿ) ಮತ್ತು ಪ್ಯಾ ರಸ ನಲ್ಲಿರುವ ಭಾಷಾಂತರ ಶಾಲೆಗಳು. 1971ರಲ್ಲಿ ಮಾಸ್ಟೊದ 
ಮರೀಸ ತೆರೇಸಾ ಸುಸ್ಮೆಯಲ್ಲಿ ಏಕಕಾಲಿಕ ಭಾಷಾಂತರಕ್ಕೆಂದೇ ವಿಶೇಷವಾದ 
ಉನ್ನತ ಶಿಕ್ಷಣವನ್ನು ಆರಂಭಿಸಲಾಯಿತು. 


ಏಕಕಾಲಿಕ ಭಾಷಾಂತರದ ಎರಡು ವಿಧಾನಗಳು 


ಏಕಕಾಲಿಕ ಭಾಷಾಂತರವನ್ನು ಕುರಿತಂತೆ ಎರಡು ವಿಧಾನಗಳನ್ನು ಕೆಲವು ದೇಶ 
ಗಳು ಹೊಂದಿವೆ. ಆ ಎರಡು ಗಳ ಪೈಕಿ ಮೊದಲನೆಯ ವಿಧಾನವೆಂದರೆ ನೇರ 
ಅನುವಾದವನ್ನು ಕುರಿತದ್ದು. ಶ್ವ ಸುಸ್ಕೆ ಹಾಗೂ ಅದರೆ ಅಂಗಸಂಸ್ಥೆ ಗಳಲ್ಲಿರುವಂತೆ ಈ 
ನಿಧಾನದಂತೆ ಎಷ್ಟು ದಾ. ಚನ ಮಾಡಬೇಕಾಗುತ್ತ ವೆಯೋ ಅಷ್ಟು ಕೋಣೆ 
ಗಳಿರುತ್ತವೆ. ಉಜಾತ ಹೇಳುವುದಾದಕೆ ವಿಶ್ವ ಸಂಸ್ಥೆಯಲ್ಲಿ ಐದು ಭಾಷೆಗಳನ್ನು... 
ಇಂಗ್ಲಿಷ್‌, ಫ್ರೆಂಚ್‌, ರಷ್ಯನ್‌, ಸ್ಪ್ಯಾನಿಷ” ಮುತ್ತು ಚೀನಿ ಭಾಷೆಗಳನ್ನು ಅಧಿಕೃತ ಭಾಷೆ 
ಗಳೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ಕೋಣೆಯಲ್ಲೂ ಏಕಕಾಲಿಕ ಭಾಷಾಂತರ 
ಹ ಕುಳಿತು ತಮ್ಮ ಭಾಷೆಗೆ ಇತರ ನಾಲ್ಕು ಭಾಷೆಗಳನ್ನು ಅನುವಾದಿಸುತ್ತಿರು 
ತ್ತಾರೆ, ಸಾಮಾನ್ಯವಾಗಿ ಒಂದೊಂದು ಕೋಣೆಯಲ್ಲೂ ಇಬ್ಬರು ಭಾಷಾಂತರಕಾರರು 
ನೇಮಿತರಾಗಿರುತ್ತಾ ರೆ. ಇವರು ತನ್ನು ಮಾತೃ ಭಾಷೆಯಲ್ಲ ಅನುವಾದದ - ಕಾರ್ಯ 
ವನ್ನು ಕೈಗೊಳ್ಳು ತ್ತಾರೆ, ಅಲ್ಲದೇ ಈ ಕಾ ನೇರವಾಗಿ ನಡೆಯುತ್ತಿರುತ್ತದೆ. 
ಇನ್ನೊ ಂದು ಸ್ಥಾ ರಸ್ಯದ ಸಂಗತಿಯೆಂದರೆ ಈ ಇಬ್ಬರಿಗೂ ಉಳಿದ ಭಾಷೆಗಳ ಮೇರೆ 
ಪ್ರಭುತ್ವ ನಿಸ್ಟೇ ಇರುತ್ತದೆ, (ಇಲ್ಲದಿದ್ದರೆ ಈ ಕಾಯಿ ಸಾಧಿಸುವುದಿಲ್ಲ). ರಷ್ಯನ್‌. 
ೋಣೆಯೆಲಿರುವ ಇಬ್ಬ ಈ ಭಾಷಾಂತರೆಕಾರರ ಪೈಕಿ ಒಬ್ಬನಿಗೆ ಇಂಗ್ಲಿಷ್‌, ಫ್ರೆಂಚ್‌ 


ಏಕಕಾಲಿಕ ಭಾಷಾಂತರ ೧೫ 


ಮತ್ತು ಸ್ಪ್ಯಾನಿಷ್‌” ಭಾಷೆಗಳಲ್ಲಿ ಪರಿಣತಿಯಿದ್ದರೆ ಮತ್ತೊಬ್ಬನಿಗೆ ಇಂಗ್ಲಿಷ್‌ ಮತ್ತು 
ಚೀನೀ ಭಾಷೆಗಳಲ್ಲಿ ಪರಿಣತಿಯಿರುತ್ತದೆ. ಕೋಣೆಯಲ್ಲಿ ಕುಳಿತು ಕೆಲಸ ಮಾಡುತ್ತಿರುವ 
ಉಳಿದ ಇತರ ಭಾಷಾ ಅನುವಾದಕರಿಗೂ ಇದೇ ತತ್ತ್ವ ಅನ್ವಯವಾಗುತ್ತದೆ. 

ಏಕಕಾಲಿಕ ಭಾಷಾಂತರದ ಎರಡನೆ ನಿಧಾನಕ್ಕೆ ಪ್ರಮುಖ ಭಾಷೆಯ ಮೂಲಕ 
ಬಂದ ಭಾಷಾಂತರ ಎಂಬ ಹೆಸರುಂಟು. ಸಾಮಾನ್ಯವಾಗಿ ಈ ವಿಧಾನ ಸೋವಿಯತ್‌ 
ಒಕ್ಕೂಟದಲ್ಲಿ ಬಳಕೆಯಲ್ಲಿದೆ. ಇತರ ಸಮಾಜವಾದಿ ರಾಷ್ಟ್ರಗಳಲ್ಲೂ ಇದೇ ವಿಧಾನ 
ಬಳಕೆಯಲ್ಲಿದೆ ಎಂದು ನಾನು ಕೇಳಿದ್ದೇನೆ. ಉದಾಹರಣೆಗೆ ಸೋವಿಯತ್‌ ಒಕ್ಕೂಟ 
ದಲ್ಲಿ ಬಳಕೆಯಲ್ಲಿರುವ ವಿಧಾನವನ್ನೇ ನೋಡೋಣ. ಸಮ್ಮೇಳನದ ಭಾಷೆ, ಸೋನಿ 
| ಯತ್‌ ಒಕ್ಕೂಟದಲ್ಲಿ, ರಷ್ಯನ್‌ ಭಾಷೆಯಾಗಿರುತ್ತ ದೆ. ಇದೇ ಇಲ್ಲಿನ ಪ್ರಮುಖ ಭಾಷೆ. 
ಸಮ್ಮೇಳನದಲ್ಲಿ ಎಷ್ಟು ಭಾಷೆಗಳನ್ನು ಬಳಸುತ್ತಾರೋ ಅಷ್ಟು ಭಾಷಾಂತರಕಾರರ 
ಕೋಣೆಗಳಿರುವುೆದಿಲ್ಲ. ಒಂದು ಕಡಿಮೆ ಇರುತ್ತದೆ. ಉದಾಹರಣೆಗೆ ಸಮ್ಮೇಳನದಲ್ಲಿ 
ರಷ್ಯನ್‌, ಇಂಗ್ಲಿಷ್‌, ಫ್ರೆಂಚ್‌, ಜರ್ಮನ್‌ ಭಾಷೆಗಳನ್ನು ಬಳಸುತ್ತಿದ್ದರೆ, ಆಗ ಅಲ್ಲಿ 
ನಾಲ್ದು ಕೋಣೆಗಳು ಮಾತ್ರ ಇರುತ್ತವೆ. ಅವೇ ಇಂಗ್ಲಿಷ್‌ ಫೆಂಚ್‌, ಸ್ಪ್ಯಾನಿಷ್‌ 
ಮತ್ತು ಜರ್ಮನ್‌ ಭಾಷೆಗಳ ಕೋಣೆಗಳು. ಭಾಷಾಂತಕಾರರ ತಂಡ (ಸಾಮಾನ್ಯ 
ವಾಗಿ ಮೂರು ಜನರದ್ದು ) ರಷ್ಯನ್‌ ಭಾಷೆಯಿಂದ ತಮ್ಮ ಕೋಣೆಗೆ ವಿಸಾಸಲಾಗಿರುವ 
ಭಾಷೆಗೆ ಭಾಷಾಂತರಿಸುತ್ತಾರೆ, ಭಾಷಣ ರಷ್ಯನ್‌ ಭಾಷೆಯಲ್ಲಿದ್ದರೆ. ಒಂದು ವೇಳೆ 
ಭಾಷಣಕಾರ : ವಿಸೇಶಿ ಭಾಷೆಯಲ್ಲಿ ಮಾತನಾಡಿದರೆ. ಆಗ ಅವರು ಕೂಡಲೇ ರಷ್ಯನ್‌ 
ಭಾಷೆಗೆ ಭಾಷಾಂತರ ಮಾಡುತ್ತಾರೆ. ಆಗ ಉಳಿದ ಮೂರು ಕೋಣೆಯಲ್ಲಿರುವ 
` ಭಾಷಾಂತರಕಾರರು ತಮ್ಮ ಕೋಣೆಗೆ ಮಾಸಲಾಗಿರುವ ಭಾಷೆಗೆ ನೇರವಾಗಿ ಭಾಷಣ 

ಕಾರರ ಭಾಷಣವನ್ನು ಅನುವಾದಿಸುವುದಿಲ್ಲ, ಆದರೆ ಮೊದಲನೆ ಕೋಣೆಯಲ್ಲಿರುನ 

ಮುಖ್ಯ ಭಾಷಾಂತರಕಾರರು ಮಾಡಿದ ಭಾಷಣಕಾರನ ರಷ್ಯನ್‌ ಅನುವಾದವನ್ನು ತನ್ಮು 
ಕೋಣೆಗೆ ಮಾಸಲಾಗಿರುನ ಭಾಷೆಗೆ ಅನುವಾದಿಸುತ್ತಾರೆ. ಹಾಗಾಗಿ, ಎಲ್ಲ ಸಂದರ್ಭ 
ಗಳಲ್ಲೂ, ಭಾಷಣಕಾರ ರಷ್ಯನ” ಭಾಷೆಯಲ್ಲಿ ಭಾಷಣ ಮಾಡದಿದ್ದಾಗ ಉಳಿದ ನಿವೇಶೀ 
- ಭಾಷೆಗಳು ಎರಡು ಹಂತಗಳಲ್ಲಿ ಭಾಷಾಂತರಗೊಳ್ಳುತ್ತವೆ. ಸಮ್ಮೇಳನದ ಅವಧಿಯಲ್ಲಿ 
ಯಾವ್ರದೇ ಕೋಣೆಯಲ್ಲಿರುವ ಭಾಷಾಂತರಕಾರ “ಪ್ರಮುಖ ಭಾಷಾಂತರಕಾರನಾಗ 
ಬಹುದು. ಹಾಗಾಗಿ ಯಾವ ಭಾಷಾಂತೆರಕಾರನೇ ಆಗಲಿ ರಷ್ಯನ್‌ ಭಾಷೆಯಿಂದ ತನ್ನ 
ಕೋಣೆಗೆ ನಿಗದಿಗೊಳಿಸಿದ ಭಾಸೆಗೆ (ಇಂಗ್ಲಿಷ್‌, ಫೆ)ಂಚ್‌ ಇತ್ಯಾದಿ) ಅನುವಾದಿಸ 
ಬಹುದು.” 
ಏಕಕಾಲಿಕ ಭಾಷಾಂತರ ಅಥವಾ "ಸಮ್ಮೇಳೆನದ ಭಾಷಾಂತರ” : ಒಂದು 
ನಿವರಣೆ 

ಏಕಕಾಲಿಕ ಭಾಷಾಂತರದ ಬಾಹ್ಯ ಸ್ವರೂಸನನ್ನು ಸರಿಚಯಮಾಡಿಕೊಳ್ಳ 
ಬೇಕಾದರೆ ಮೊದಲು ಅದರೆ ಬಗ್ಗೆ ಕೆಲನು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು. ಏಕ 


೧೬ ಮಾನನಿಕ ಕರ್ಣಾಟಕ 


ಕಾಲಿಕ ಭಾಷಾಂತರ ಎರಡು ಬಗೆ ಯದಾಗಿರಬಹುದು. ಮೊದಲನೆಯದಾಗಿ ಏಕಕಾಲಿಕ 


ಭಾಷಾಂತರಕಾರ ಮೊದಲೇ ಲಿಖಿತರೂಸದಲ್ಲಿ ಸಿದ್ಧವಾಗಿರುವ ಭಾಷಾಂತರವನ್ನು ಬಳಸಿ ' 


ಕೊಳ್ಳ ಬಹುದು. ತನ್ನ ಎದುರಿಗೆ ಸಿದ್ಧ ಪ್ರತಿ ಇದ್ದರೂ «ಏಕೆ ಇಭಿಕ' ಭಾಷಾಂತರಕಾರ ' 
ಭಾಷಣಕಾರನ ಮಾತುಗಳನ್ನು ಸಿ ಎಚ್ಚ ರಿಕೆಯಿಂದ ಕೇಳಬೇಕು. : ಅದರಲ್ಲೂ 


ತ 


ಭಾನಣಕಾರನ ನ ತಾಂತ್ರಿಕವಾಗಿದ್ದ ಇನ್ನೂ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗು 
ಗುತ್ತದೆ. ಎರಡನೆಯದಾಗಿ ಏಕಕಾಲಿಕ. ತೇ ಬಟಾ ಸಮ್ಮೇಳನದ ಸ ಸಭಾಂಗಣ 


ದಲ್ಲಿ ಭಾಗಿಗಳ ಸ್ಯ ಒಂದೇ ವೇದಿಕೆಯಲ್ಲಿ ಕುಳಿತು ಭಾಗಿಗಳೆ ಭಾಷಣವನ್ನು ನೇರವಾಗಿ 


- DAES. ಇದಕ್ಕಾಗಿ ಇವನು ಯಾವ ತಾಂತ್ರಿಕ ಉಸಿ ಪಕರಣಗಳನ್ನು 


ಬಳಸುವುದಿಲ್ಲ. 


ಏಕಕಾಲಿಕ ಭಾಷಾಂತರದ ಬಾಹೈಸ್ವರೂಸದ ಒಗ್ಗೆ ಒಂದೆರಡು ಲಕ್ಷಣಗಳನ್ನು 
ಈ ಕಳಗಂಡಂತೆ ನಿನರಿಸಬಹುದು. 


(1) ಏಕಕಾಲಿಕ ಭಾಷಾಂತರ ಕಾರ್ಯ ಬಹುಮಟ್ಟಿಗೆ ನಡೆಯುವುದು ಕಿವಿಯ 
ಸಹಾಯದಿಂದ. ಎಂದರೆ ಭಾಷಣಕಾರನ ಮಾತುಗಳನ್ನು ಎ ಆ ಒಡನೆಯೇ ಅದಕ್ಕೆ 
ಸಂವಾದಿಯಾದ ಮಾತುಗಳನ್ನು ಬೇರೊಂದು ಭಾಷೆಯಲ್ಲಿ ಏಕಕಾಲಿಕ ಭಾಷಾಂತರಕಾರ 
ತಿಳಿಸಿಕೊಡಬೇಕಾಗುತ್ತ ದೆ. ಹಲವ್ರೆ ಸಂದರ್ಭ ಗಳಲ್ಲಿ ಸಿದ್ಧ ಪಡಿಸಿದ ಭಾಷಣದ ಪ್ರೆತಿ 
ಯನ್ನೂ ಈತ ತನ್ನ ಮುಂದಿರಿಸಿಕೊಳ್ಳ ಬಹುದು. 


(11) ಭಾಷಾಂತರ ಕಾರ್ಯದ ಪ್ರಕ್ರಿಯೆ ಆರಂಭವಾಗುವುೆದೂ ಮತ್ತು 
ಮುಕ್ತಾ ಯೆಗೊಳ್ಳುವೆದೂ ಏ ಏಕಕಾಲದಲ್ಲಿಯೇ. ಎಂದರೆ ಯುನೆಸ್ಟೊದಂತಹ ದೊಡ್ಡೆ 
ದೊಡ್ಡ ಸಭೆಗಳಲ್ಲಿ ಈ ಏಕಕಾಲಿಕ ಭಾಷಾಂತರದ ಕಾರ್ಯ ಒಂದೇ ಸಮನೆ ಎಡಬಿಡದೆ 
ನಡೆದಿರುತ್ತ ಡೆ. ಕರ್ಣವಾಣಿಯನ್ನು ಕಿವಿಗೆ ಹಾಕಿಕೊಳ್ಳು ವ್ರೆದರ ಮೂಲಕ ನಮಗೆ ಅರ್ಥ 
ವಾಗದ ಪಾಸಿ ಳಿಗೆ mE ಮಾತುಗಳನ್ನು ನಮಗೆ ಅರ್ಥವಾಗುವ ಭಾಷೆಯ 
ಮೂಲಕ ಕೇಳಬಹುದು. ಎರಡನೆಯದಾಗಿ, ಭಾಷಣಕಾರ ತಾನು ಮಾತನಾಡಿದ 
ಮೇಲೆ ಏಕಕಾಲಿಕ ಭಾಷಾಂತರಕಾರನಿಗೆ ಶ ತನ್ನ ಭಾಷಣ ಅರ್ಥವಾಗದ ಜನಕ್ಕೆ ಅವರಿಗೆ 
ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿಕೊಡುವಂತೆ ಒಡನೆಯೇ ಅನುವುಮಾಡಿ ಕೊಡುವುದು. 


(111) ಒಂದು ವೇಳೆ ಸಭಾಂಗಣದಿಂದ ಏಕಕಾಲಿಕ ಭಾಷಾಂತರಕಾರ ಪ್ರತ್ಯೇಕ 
ವಾಗಿದ್ದರೂ, ಮೈಕ್‌ (ಫೋನ್‌ -ಕರ್ಣವಾಣಿ_ದೂರನಾಣಿ_ಏಕ ಕಕಾಲಿಕ ಭಾಷಾಂತರ 
ಕಾರ-ಮೈ ಕ್ರೊಫೋನ್‌-ಕರ್ಣವಾಣಿ_ದೂರನಾಣಿಗಳ ನಿರಂತರ ಪ ಸ್ರಕ್ರಿಯೆಗಳೆ ಮೂಲಕ 
ಐಕಕಾಲಿಕ ಭಾಷಾಂತರವನ್ನು ಸಾಧಿಸಬಹುದು. 

ಇಷ್ಟೆಲ್ಲಾ ಸಾಧಿತವಾಗಳೆ ಸೇಕಾದರೆ ಭಾಷಾಂತರಕಾರನಿಗೆ ಹೆಚ್ಚು ಅನುಭವನಿರ 
ಬೇಕು. ಎರಡು ಭಾಷೆಗಳಲ್ಲೂ ಪ ಪ್ರಭುತ್ವವಿರಬೇಕು. ಜೆ. ಸ ಅವರು 
44ಏಕಕಾಲೀನ ಭಾಷಾಂತರನೆಂದಕೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ 


ಏಕಕಾಲಿಕ ಭಾಷಾಂತರ ೧೭ 


"ನಡೆಯುವ ತತ್‌ಕ್ಷಣದ ಪ್ರಕ್ರಿಯೆ. ಇಲ್ಲಿ ಸಹೋದ್ಯೋಗಿಗಳ ಇಲ್ಲವೆ ಭಾಗಿಗಳ ಸಲಹೆ 


ಗಳನ್ನು ಪಡೆದುಕೊಳ್ಳುವಂತಿಲ್ಲ. ಅಷ್ಟೇಅಲ್ಲ, ಕ್ಷಣಕಾಲ ಯೋಚಿಸಲೂ ಇಲ್ಲಿ ವ್ಯವಧಾನ 


ವಿರುವುದಿಲ್ಲ. ಇಲ್ಲವೆ ಯಾವುದೋ ಒಂದು ಅರ್ಥವನ್ನು ನೀಡಿ ಏನೋ ಒಂದು ರೀತಿ 
ಮುಕ್ತಾಯ ಮಾಡಿದಂತೆ ಅಲ್ಲ''5 ಎಂದು ಹೇಳಿರುವುದನ್ನು ಒಹುಶಃ ಎಲ್ಲರೂ 


ಒಪ್ಪುತ್ತಾ ರೆ 


- ಏಕಕಾಲಿಕ ಭಾಷಾಂತರದ ಬಗ್ಗೆ ಸಂಶೋಧನೆ 


ಈ ಬಗ್ಗೆ ಡಿ. ಗೆರ್ವರ್‌ ಅವರು ಹೀಗೆ ಬರೆಯುತ್ತಾರೆ. “It would be 
wrong to claimthat research in simultaneous inter- 
pretation is at anything but a preliminary, descriptive 
5(88೮''.6 ಏಕಕಾಲಿಕ ಭಾಷಾಂತರ ವೃತ್ತಿಸರ ಕಾರ್ಯಚಟುವಓಕೆಯು ಇನ್ನೂ 
ತಾರುಣ್ಯಾವಸ್ಥೆ ಯಲ್ಲಿದ್ದರೆ ಏಕಕಾಲಿಕ ಭಾಷಾಂತರದ ಸಂಶೋಧನೆಯ ಮಟ್ಟ ಶ್ಚೆಶವಾ 
ವಸ್ಥೆಯದೆಂದು ಹೇಳಬೇಕು. ಏಕಕಾಲಿಕ ಭಾಷಾಂತರ ತತ್ತ್ವಗಳ ಬಗ್ಗೆ ಈ ಶತ 


- ಮಾನದ 60ರ ದಶಕಗಳಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳ ಲಾಯಿತು. ಈ ಬಗ್ಗೆ 


1957ರಲ್ಲಿ ಇ. ಪ್ಯಾನೆಟ್‌ ಎಂಬುವರು ವೆ ಇದಲಿಗೆ ಲಂಡನ್‌ ವಿಸ್ತ ವಿದ್ಯಾನಿಲಯಕ್ಕೆ ಈ 
ವಿಷಯವನ್ನು ಕುರಿತು ಪ್ರೌಢಸ್ರಬಂಧವೊಂದನ್ನು ಬರೆದುಕೊಟ್ಟರು. ಏಕಕಾಲಿಕ 
ಭಾಷಾಂತರದ ಇತಿಹಾಸ, ಮೂಲ ಮತ್ತು ಭಾಷಾಂತರಗಳ ನಡುವಣ ಬೆಳವಣಿಗೆಯ 
ಘಟ್ಟಗಳು, ಈ ಏಕಕಾಲಿಕ ಭಾಷಾಂತರದ ಹಂತಗಳ ಬಗ್ಗೆ ಕೈಗೊಳ್ಳಲಾದ ಸಂಶೋಧನೆ 
ಇವೇ ಮೊದಲಾದ ವಿಷಯಗಳನ್ನು ಈ ಪ್ರೌಢಸ್ರಬಂಥಢ ಒಳಗೊಂಡಿದೆ. ಏಕಕಾಲಿಕ 
ಭಾಷಾಂತರಕಾರರು ಮೂಲದ ಶಬ್ದಕ್ಕೆ ಪ್ರತಿಯಾಗಿ ಉದ್ದಿಷ್ಟ ಭಾಷೆಯಲ್ಲಿ ಅದಕ್ಕೆ 
ಸಂವಾದಿ ಶಬ್ದವನ್ನು ಬಳಸಲು ಅವರು ತೆಗೆದುಕೊಳ್ಳುವ ಕಾಲ 2 ರಿಂದ 4 ಸೆಕೆಂಡ್‌ 
ಗಳಷ್ಟು ಎಂಬುದನ್ನು ಪಾನೆಟ್‌ ತೋರಿಸಿಕೊಟ್ಟಿದ್ದಾರೆ. ' 
ಹ್‌ 
ಈ ಭಾಷಾಂತರದ ಬಗ್ಗೆ ಮತ್ತಷ್ಟು ಗಂಭೀರವಾಗಿ ಪ್ರಯೋಗಗಳನ್ನು ನಡೆಸ 
ತೊಡಗಿದ್ದು 60ರ ದಶಕದ ಮಧ್ಯದಲ್ಲಿ ಎಂದು ಹೇಳಬಹುದು. ಈ ಬಗ್ಗೆ ವ್ಯಾಪಕವಾಗಿ 


ಕಾರ್ಯನಡೆಸಿದವರೆಂದರೆ ಸೋವಿಯತ" ಒಕ್ಕೂಟದ ಜೆ. ಎ. ಕಚ್ಶೇನಾ, ಎಂ. ಯೆ. 


ತ್ವಿಲಿಂಗ್‌, ಬ್ರಿಟನ್ನಿನ ಹ ಟ್ರಿಸ್ಮನ್‌, ಫ್ರಾನ್ಸಿನ ಡಿ. ಸೆಲ್‌ಸ್ಫೊನಿಚ್‌ ಮೊದ 


ಲಾದವರು. 
ಎಚ್‌. ಸಿ. ಬ್ಯಾರಿಕ್‌ ಅವರು ತಮ್ಮ ಪ್ರೌಢಸ್ರ ಬಂಧದ ಮೊದಲೆರಡು ಅಧ್ಯಾಯ 


ಡ್‌ ಖ ಮಿ 
ಗಳಲ್ಲಿ ಏಕಕಾಲಿಕ ಭಾಷಾಂತರದ ಗುಣಗಳನ್ನು ಕುರಿತು ಕ್ರಮಬದ್ಧವಾದ ಸಂಶೋಧನ 


ಸ 
ಕ 


ಯನ್ನು ಕೈಗೊಂಡಿದ್ದಾ ಕೆ... ಮೂಲ ಮತ್ತು ಉದ್ದಿಷ್ಟ ಭಾಷೆಗಳ ಸ್ವರೂಸ, ಮೂಲ 
[ ಎ ಸ 

ಭಾಷೆಯಲ್ಲಿ ಮಾತನಾಡುವಾಗ ಒಂದು ಪದಬಂದ ಮತ್ತೊಂದು ಪದಕ್ಕೆ ಹಾಗೂ 
ವಾಕ್ಯದಿಂದ ಮತ್ತೊಂದು ವಾಕ್ಯಕ್ಕೆ ತೆಗೆದುಕೊಳ್ಳುವ ಕಾಲ, ಮಾತಿನ ಮಧ್ಯೆ ಕೊಡುವ 


3 


0 ಮಾನನಿಕ ಕರ್ಣಾಬಿಕ 


ನಿರಾಮ ಇವುಗಳನ್ನೆಲ್ಲಾ ಲೆಕ್ಟೆಹಾಕಿದ್ದಾರೆ. ಬಹುಮಂದಿ ಈ ಬಗ್ಗೆ ನಡೆಸಿರುವ ತಮ್ಮ 
ಸಂಶೋಧನೆಗಳಲ್ಲಿ ಭಾಷಣಕಾರನ ಮಾತಿನ ಬಿಡುವನ್ನೂ ಭಾಷಾಂತರಕಾರ ಅದೇ 
ಮಾತುಗಳನ್ನು ಅನುವಾದಿಸುವಾಗ ತಾನು ಕೊಡುವ ಬಿಡುವನ್ನೂ ಬಹಳ ಎಚ್ಚರಿಕೆ ' 
ಯಿಂದ ಗಮನಿಸಿದ್ದಾರೆ. ಈ ಪ್ರಶ್ನೆಯನ್ನು ಎರಡು ಪ್ರತ್ಯೇಕವಾದ ಪ್ರಶ್ನೆಗಳಾಗಿ ' 
ವಿಭಾಗಿಸಬಹುದು. ಅವ್ರೆಗಳಲ್ಲಿ ಒಂದು ಭಾಷಣಕಾರ ತಾನು ಪದಗಳ ನಡುವೆ ಕೊಡುವ | 
ವಿರಾಮದ ವಿಧಾನ. ಈ ಬಗ್ಗೆ ಬ್ಯಾರಿಕ್‌ ಅವರ ಗ್ರಂಥದಲ್ಲಿ ವಿವರಗಳಿವೆ. 

1970ರಲ್ಲಿ ಮಾಸ್ಟೊದಲ್ಲಿ ನಡೆದ ಸೋನಿಯತ್‌ ಒಕ್ಕೂಟಗಳ ಸಮ್ಮೇಳನ 
ವೊಂದರಲ್ಲಿ " ಭಾಷಾಂತರದ ಬೋಧನೆ, ವಿಧಾನಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಹಾಗೂ 
ತತ್ತ ಗಳನ್ನು ಕುರಿತು' ಜೀಮ್ಮೈೆಯ ಹಾಗೂ ಜೆರ್ಕೋಫ್‌ ಅವರು ಮಂಡಿಸಿದ 
ಪ್ರಬಂಧದಲ್ಲಿ ಏಕಕಾಲಿಕ ಭಾಷಾಂತರದ ಸಂಶೋಧನೆಯನ್ನು ಕುರಿತ ಹಲವಾರು 
ಸ್ವಾರಸ್ಯಕರ ಅಂಶಗಳಿನೆ,8 1969ರಲ್ಲಿ ಮಾಸ್ತೊದ “ಪೆಡಗಲಾಜಿಕಲ್‌ ಇನ್ಸಿಟ್ಯೂಟ್‌” 
(ವಿದೇಶಿ ಭಾಷೆಗಳು) ನಲ್ಲಿ ಇವರು ಕೈಗೊಂಡಿದ್ದ ಪ್ರಯೋಗದಲ್ಲಿ 11 ಮಂದಿ 
ಭಾಷಾಂತರಕಾರರು- ಏಕಕಾಲಿಕ ಭಾಷಾಂತರಕಾರರು. ಭಾಗವಹಿಸಿದ್ದರು. ಇವರೆಲ್ಲರೂ 
ಅತ್ಯುನ್ನತ ಪರಿಣತರು. ಭಾಷಾಂತರಕ್ಕಾಗಿ ಭಾಷಣಕಾರರ ಮಾತುಗಳ (ರಷ್ಯನ್‌ 
ಇಂಗ್ಲಿಷ್‌ ಮತ್ತು ಇಂಗ್ಲಿ ಸ್‌-ರಷ್ಯನ್‌) ನ್ನೊಳಗೊಂಡ 60 ನಿಮಿಷಗಳ ಧ್ವನಿ 
ಮುದ್ರಿಕೆಯ ಪಾಠವನ್ನು ಸಿದ್ಧಪಡಿಸಿಕೊಳ್ಳ ಲಾಯಿತು. ವಿಶ್ಲೆ ೇಷಣೆಗಾಗಿ ರಷ್ಯನ್‌ 
ಭಾಷೆಯ ಇಸ್ಪತ್ತು ಫಿವಿಷಗಳ ಪಾಠೆನನ್ನೂ ಮತ್ತು ಆರು ಭಾಷಾಂತರಗಳನ್ನೂ ಬಳಸಿ 
ಕೊಳ್ಳ ಲಾಯಿತು. ಅನಂತರ ಅವ್ರೆಗಳನ್ನು ಪ್ರಾಯೋಗಿಕವಾಗಿ ಆಸಿಲೋಗ್ರಾಫ್‌ 
ಮೂಲಕ ಎರಡು ಬಗೆಯಲ್ಲಿ ಬಳಸಿಕೊಂಡು ಫಲಿತಾಂಶಗಳನ್ನು ಕಂಡುಹಿಡಿಯಲಾಯಿತು. 
ಪ್ರತಿಯೊಬ್ಬ ಭಾಷಾಂತರಕಾರನ 4 ನಿಮಿಷ ಕಾಲದ ಕೆಲಸವನ್ನು, ಅಂದರೆ ಭಾಷಾಂತರ 
ಕಾರನ ಕೆಲಸದ ಶೇಕಡ 20%ರಷ್ಟನ್ನು ವಿಶ್ಲೇಷಣೆಗೊಳಸಡಿಸಿದ್ದರು. ಇದರಿಂದ 
ಬಂದ ಫಲಿತಾಂಶ ತುಂಬ ಉಸ್ಕೇಜಕರವಾದದ್ದರಿಂದ ಆ ಮುಂದಿನ ಸಮ್ಮೇಳನಗಳಲ್ಲೂ 
ಇದನ್ನೇ ಮಾದರಿಯಾಗಿಟ್ಟು ಕೊಳ್ಳ ಲಾಯಿತು. ಅಷ್ಟೇ ಅಲ್ಲ ಇದರಿಂದ ಏಕಕಾಲಿಕ 
ಭಾಷಾಂತರೆ ಅತ್ಯಂತ ಕಷ್ಟ ಸಾಧ್ಯವಾದ ಕೆಲಸ ಎನ್ನುವುದೂ ಮನದಟ್ಟಾಯಿತು.9 


ಏಕಕಾಲಿಕ ಭಾಷಾಂತರಕಾರನ ಸಮ ಸೈಗಳು 


ಏಕಕಾಲಿಕೆ ಭಾಷಾಂತರಕಾರ ಅತ್ಯಂತ ಮೇಧಾವಿಯೂ ಬಹುಶ್ರುತನೂ ಆಗಿರ 
ಬೇಕು. ಕಂಪ್ಯೂಟರ್‌ ಯಂತ್ರದಂತೆ ತತ್‌ಕ್ಷಣವೇ ಭಾಷಾಂತರವನ್ನು ಒದೆಗಿಸುತ್ತಿರ 
ಬೇಕು. ಉದಾಹರಣೆಗೆ The ugly beauty rattled upto the top 
of the sour valley ಎಂಬುದನ್ನೇ ನೋಡೋಣ, ಇದು ವ್ಯಾಕರಣಾತ್ಮಕ 
ವಾಗಿ ಅತ್ಯಂತ ಸಮರ್ಪಕವಾದ ವಾಕ್ಯ. ಆದ್ದರಿಂದ ಇಂಥದೇ ವಾಕ್ಯರಚನೆಗಳನ್ನು 
ಹೊಂದಿರುವಂಥ ಇತರ ಭಾಷೆಗಳಿಗೆ ಈ ವಾಕ್ಯವನ್ನು ಅನುವಾದಿಸಬಹುದು. ಆದರೂ 


ಏಕಕಾಲಿಕ ಭಾಷಾಂತರ ೧೯ 


ಇದು ಏಕಕಾಲಿಕ ಭಾಷಾಂತರಕಾರನಿಗೆ ಇಲ್ಲವೆ ದುಭಾಷಿಗೆ ಮುಗ್ಗ ರಿಸುವಂತೆ ಮಾಡ 
ಬಹುದು. ಇನ್ನೂ ಒಂದೆರಡು ಉದಾಸರಣೆಗಳನ್ನು ನೋಡಬಹುದು. 


(1) The green nights woke strongly on the logical 
armchair. 


(11) The square circle walked readily along the 
steamy beast. 


(111) The round knife flew squarely inside the 
bottom of smoke. ; 
ಕಕಾಲಿಕ ಭಾಷಾಂತರಕಾರನಿಗೆ ಪೂರ್ಣ ಅಸಮಂಜತೆಯಿಂದೆ ಕೂಡಿದ ಆದರೆ 
ವ್ಯಾಕರಣಾತ್ಮಕವಾಗಿ ಸಮರ್ಪಕವಾದ ಇಂಥ ವಾಕ್ಯಗಳನ್ನು ಅನುವಾದ ಮಾಡುವ ಪರಿ 
, ಸಿತಿ ಬರುತ್ತ ದೆ. ಇಂಗ್ಲಿಷ್‌ ಭಾಷೆಯ ವಾಕ್ಯಗಳು ಇನೆ: ಎಂಬ ಸಂಗತಿಯೇನೋ ಆತನಿಗೆ 
ಮನದಟ್ಟಾಗುತ್ತದೆ. ಆದರೆ ಅವ್ರೆಗಳ ಅರ್ಥ ನಿಷ್ಭೃಷ್ಟವಾಗಿ ಹೊಳೆಯುವುದಿಲ್ಲ. ಹಾಗಾಗಿ 
' ಎಷ್ಟೋ ಸಂದರ್ಭಗಳಲ್ಲಿ ಅವುಗಳ ಒಟ್ಟರ್ಥ ಹೊಳೆದರೆ ಸಾಕೆಂದು ಹೇಗೋ ಭಾಷಾಂತರಿಸಿ 
ಕ್ಸ ತೊಳೆದುಕೊಂಡು ಬಿಡುವೆದೂ ಉಂಟು. ಒಮ್ಮೊಮ್ಮೆ ಇಂಥ ಸಮಸ್ಯೆಗಳು ಕೇವಲ 
ಒಂದೆರಡು ಪದಗಳಲ್ಲಿ ಉದ್ಭ ನಿಸಬಹುದು. ಉದಾಹರಣೆಗೆ : The yellow 
symposium of iron trees will be deeply held yesterday. 
ಇಲ್ಲಿ ಕೊನೆಯ ಪಕ್ಷ symposium. will bೀ....held ಎನ್ನುವೆದಾದರೂ 
" ಸ್ವಲ್ಪಮಟ್ಟಿನ ಅರ್ಥವನ್ನು ಕೊಡುತ್ತದೆ. ಉಳಿದ ಪದಗಳ ಬಗ್ಗೆ ಏಕಕಾಲಿಕ 
ಭಾಷಾಂತರಕಾರ ಸಮಯೋಚಿತ ಅರ್ಥವನ್ನು ಹೊಂದಿಸಿಕೊಂಡು ಭಾಷಾಂತರಿಸ 
ಬೇಕಾಗುತ್ತದೆ. ಪ್ರಯೋಗಾತ್ಮ ಕವಾಗಿ ಇನ್ನೊಂದು ಉದಾಹರಣೆಯನ್ನು ನೋಡ 
ಬಹುದು. ಈ ಉದಾಹರಣೆಯನ್ನು ಹಿಂದಿನ ಉದಾಹರಣೆಯೊಂದಿಗೆ ಹೋಲಿಸಿದಾಗ 
ವ್ಯತ್ಯಾಸ ತೀವ್ರವಾಗಿ ಎದ್ದು ಕಾಣುತ್ತ ಜಿ" ಅದು ಹೀಗಿದೆ : The lively 
gloomy machinery dropped the moon with heavy 
pleasure. ಇಲ್ಲಿಯೂ ಏಕಕಾಲಿಕ ಭಾಷಾಂತರಕಾರನಿಗೆ ಅರ್ಥವಾಗದ ಪ್ರಸಂಗ 
ಒದಗುವುದುಂಟು. pe 


ಆದ ರಿಂದ ಏಕಕಾಲಿಕ ಭಾಸಾಂತರಕಾರನಿಗೆ ಒದಗುವ ಸಮಸ್ಯೆಗಳು ಅಪಾರ. 
ಅವನಿಗೆ ಯೋಚಿಸುವಷ್ಟೂ ವ್ಯವಧಾನನಿರುವುದಿಲ್ಲ. ಹಾಗಾಗಿ ಪ್ರತಿ ಹೆಜ್ಜೆಗೂ ಆತನು 
ಎಚ್ಚರಿಕೆಯಿಂದಿರಬೇಕು. ಚೆನೀಸ್‌ ಕೆರೋಲ್‌ನ ಮಾತುಗಳಲ್ಲೇ ಹೇಳುವುದಾದರೆ 
«and the moral of that is — ‘Take care of the sense, 
and the sounds will take care of themselves’ ಎನ್ನುವುದು 


ಸತ್ಯಸ್ಯ ಸತ್ಯವಾಗಿದೆ. 


೨೦ 


ಮಾನವಿಕ ಕರ್ಣಾಟಿಕ 
ಅಡಿಟಿಪ್ಪಣಿಗಳು 


ಎ. ಎ. ಗೋಫ್‌ಮನ್‌ : ಏಕಕಾಲೀನ ಭಾಷಾಂತರೆದ ಇತಿಹಾಸ; ಮಾಸ್ಕೊ 
«« ಅಂತರರಾಷ್ಟ್ರೀಯ ಸಂಬಂಧ” (ಪತ್ರಿಕೆ) ಯಲ್ಲಿ 1963, ಸಂಚಿಕೆ 20 (ರಷ್ಯನ್‌ 
ಭಾಷೆಯಲ್ಲಿ) 


೫, E. Longley: Conference Interpreting, London; 


1968, ಪುಟ 32 

Henri Van Hoof: Thorie e1 Pratique de interpretation. 
Munchen, 1962. . 20 

1972 ರಲ್ಲಿ ಇದೇ ಸಂಸ್ಥೆಯಲ್ಲಿ ಆರು ತಿಂಗಳ ಕಾಲ ಭಾಷಾಂತರೆ ಶಿಕ್ಷಣ 
ಪಡೆಯುವ ಸುಯೋಗ ಈ ಲೇಖಕನ ಪಾಲಿಗೆ ಒದೆಗಿತ್ತು. 

J. Herbert: The Interpreters Handbook, Geneva, 1952. 
ಪುಟ 29. 


D. ೮೮7೮೯ : A Psychological Approach to Simultaneous 
Interpretation, Montreal, 1975 ಪ್ರಟ 120. 


H.C. Barik : A Study of Simultaneous Interpretation, 1969 
University of North Carolina. ಪ್ರಟ 200 


ಜೀಮ್ನೆಯ ಮತ್ತು ಚೆರ್ನೊಫ್‌ : ಭಾಷಾಂತರದ ಜೋಧನೆ ವಿಧಾನಗಳಿಗೆ 
ಸಂಬಂಧಿಸಿದ ತತ್ತ್ವೈಗೆಳು ಮತ್ತು ಪ್ರಶ್ನೆಗಳು. ಮಾಸ್ಕೊ 1970 (ರಷ್ಯನ್‌ 
ಭಾಷೆಯಲ್ಲಿ). | 


ವಿವರಗಳಿಗೆ: ಜಿ: ವಿ. ಚೆರ್ನೋಫ್‌ : ತಿಯೋರಿಯ ಇ ಪ್ರಾಕ್ತಿಕ ಸಿಂಹ್ರೋನ್ನವ 
ಪಿರವೋದ ಮಾಸ್ಕೊ 1978. ಪುಟ 20 (ರಷ್ಯನ್‌ ಭಾಷೆಯಲ್ಲಿ) 


ಎಂ. ಎಸ್‌. ಪುಟ್ಮಣ್ಲ 
1 €ಿ 
ಸಂಗ್ರಹ : ಎಚ್‌. ಎಸ್‌. ಸುಜಾತ 


ಮೈಸೂರು ಸೀಮೆಯಲ್ಲಿ ನಶಿಸಿಹೋದ 
ವೃತ್ತಿಗಳು 


[ಎಂ. ಎಸ್‌. ಪುಣ್ಬಣ್ಣ ನವರು. (೧೮೫೪-೧೯೩೦) ಕನ್ನಡ ಭಾಸೆ ಸಾಹಿತ್ಯ 
ಗಳಿಗಾಗಿ ದುಡಿದ ಮಹನೀಯರಲ್ಲಿ ಒಬ್ಬರು. ಕಾದಂಬರಿ, ಜೀನನಚರಿತ್ರೆ , ಅನುವಾದ 
ಶಿಶುಸಾಹಿತ್ಯ ಮೊದಲಾದ ಇಹ ಪ್ರಕಾರಗಳಲ್ಲಿ ಪುಟ್ಟಣ್ಣ ನವರ. ಕೊಡುಗೆ 
ಮಹತ್ವದ್ದು, 

ಯ್ಯಾ ಆಗುಹೋಗುಗಳಲ್ಲಿ ಪುಟ್ಟಣ್ಣನವರು ಬಹಳವಾದ - ಆಸಕ್ತಿ ಯನ್ನು 
ಹೊಂದಿದ್ದವರು. ಸಮಾಜದ ಒಟ್ಟು ಚಿತ್ರ ಡ "'ಇಜಿಕುನೋಟ ಅವರ ಬರವಣಗೆಯಲ್ಲಿ 
ಜು ಪಟ್ಟ ಕಂಡುಬರುವ ಹೆ ೭-೬-೧೯೧೭ರ « ಅರ್ಥ ಸಾಧಕ ಪತ್ರಿಕೆ 'ಯಲ್ಲಿ 

ಪ್ರಕಟವಾದ ಈ ಲೇಖನದಲ್ಲಿ ಪುಟ್ಟಣ್ಣನವರು ಯಂತ್ರೋದ್ಯ ಮದಿಂದ ನಾಶವಾದ ಸಣ್ಣ 

ಪೆ ಸತಯ ವೃ ತ್ತಿಗಳನ್ನು ತ ಹೇಳುತ್ತಾ, ಅದರಿಂದಾ ಟಿ ಆನುಷಂಗಿಕ ತಣಾನು 

| ವನ್ನು ತಿಳಿಸುತ್ತಾ. ಕ. ಬದಲಾಗುತ್ತಿ ರುವ ಸಮಾಜದ ಒಂದು ಘಟ್ಟದ ಸ್ಥಿತಿಯೂ ಇಲ್ಲಿ 

ಪ್ರೆತಿಬಿ:ಬಿತವಾಗಿದೆ. ಕನ್ನಡಿಗರ. ಗಮನಕ್ಕೆ ಬರಸೆಂಬ ಉದ್ದೆ Raat ಈಗ ಈ 
ಲೇಖನವನ್ನು ಇಲ್ಲಿ ಪುನರ್ಮುದ್ರಿಸಲಾಗಿದೆ. ಎಚ್‌. ಎಸ್‌. ಸುಜಾತಾ] 


ಯೂರೋಪಿನ ಜನರು ಹಿಂದೂಸ್ಕಾ ನಕ್ಕೆ ಬಂದು ತಮ್ಮ ವ್ಯಾಪಾರವನ್ನು 

ವೃದ್ಧಿ ಮಾಡಿ ಇಲ್ಲಿ ಇಲ್ಲಡೆ ಸರಕುಗಳನ್ನು ಹೊರಸೇಶಗಳಿಂದ ದು" ಇಲ್ಲಿ ಮಾರುತ್ತಾ, 

ಇಲ್ಲ “ತಯಾರಾಗತಕ್ಕ ದೇಶೀಯ ಪದಾರ್ಥಗಳನ್ನು ತಮ್ಮ ದೇಶಕ್ಕೂ ಇತರ ದೇಶಗಳಿಗೂ 

ತಿಗೆದುಕೊಂಡು ಮಾರುತ್ತಾ ಇದ್ದರಷ್ಟೆ ? ಇವರು ಇನ್ನೂ ಒಂದು ಕೆಲಸ 

: ಮಾಡಲು ಆರಂಭಿಸಿದರು. ಇಲ್ಲಿ ar; ಇದ್ದ ಸರಕುಗಳನ್ನು ಕೊಂಡು 
"ಹೋಗಿ ಅದೇ ತರದ ಸರಕುಗಳನ್ನು, ತಮ್ಮ ದೇಶದಲ್ಲಿ ಹೆಚ್ಚಾಗಿ ಘರಾ 
' ಅಂಥವುಗಳಿಗೆ ಹಿಂದುಸ್ಥಾನದ ಕೈಗಾರಿಕೆಯವರು ಹಾಕುವ ಕ್ರಯಕ್ಕಿಂತಲೂ ಕಡಿಮೆ 


ಯಾಗಿ ಇಲ್ಲಿ ಮಾರಲು 2 ದೆರು ಮಾಡಿದರು. ಹೀಗೆ ಕಡಿಮೆ ಕ್ರ ಯಕ್ಕೆ ಮಾರಲು 
| 
| 


೨೨ ಮಾನವಿಕ ಕರ್ಣಾಟಿಕ 


ಯೂರೋಪು ದೇಶೀಯರಿಗೆ ಅನುಕೂಲಗಳಿದ್ದನ್ರೆ.. ಇವರು ಯೆಂತ್ರಗಳ ದೆಸೆಯಿಂದ 
ತಮ್ಮ ದೇಶದಲ್ಲಿ ಸರಕುಗಳನ್ನು ತಯಾರ್ಮಾಡಿಸುತಿದ್ದ ಕಾರಣ್ಯ ಹಿಂದುಸ್ಥಾನದ 
ಕೈಗಾರಿಕೆಯವನು ಒಂದು ತಿಂಗಳಲ್ಲಿ ತನ್ನ ಕೈಯಿಂದ ಮಾಡುವ ಕಾರ್ಯವನ್ನು 
ಯೂರೋಪಿನ ಜನರು ಯಂತ್ರದ ದೆಸೆಯಿಂದ ಒಂದು ಗಳಿಗೆಯಲ್ಲಿ ತಯಾರ್ಮಾಡ 


ಬಹುದಾಗಿತ್ತು. ಇಂಥ ಸೊಡ್ಡ ಕೈಯುಳ್ಳ ಪಾಶ್ಚಾತ್ಯರು ತನ್ನು ಪದಾರ್ಥಗಳನ್ನು 


' 


| 
- 


ಕಡಿಮೆ ಚಿ5ಗೆ ಈ ದೇಶದಲ್ಲಿ ಮಾರುತಿದ್ದರು. ಚಿಕೆ ಕಡಿಮೆಯಾದ್ದರಿಂದ ಜನರು ' 
ಹೆಚ್ಚಾಗಿ ಕೊಂಡುಕೊಳ್ಳುತಿದ್ದರು. ಈ ದೇಶದ ಕೈಗಾರಿಕೆಯವರು ಕೈಯಲ್ಲಿ 


ಮಾಡುತಾ ಇದ್ದ ಅದೇ ಬಗೆಯ ಸರಕಿಗೆ ಅಸಲು ಹೆಚ್ಚಾಗುತಾ ಇದ್ದ ಕಾರಣ ಮಾರುವ" 
ಧಾರಣೆಯು ಯುರೋಪಿನವರ ಧಾರಣೆಗಿಂತಲೂ ಅಧಿಕವಾಗುತ್ತಿತ್ತು. ಆದ್ದರಿಂದ” 


ನಮ್ಮ ದೇಶದ ಕ್ಸೆ ಗಾರಿಕೆಯವರು ನಷ್ಟ ಮಾಡಿಕೊಳ್ಳು ವುದಕ್ಕಿಂತಲೂ ಸುಮ್ಮನಿರುವುದು 
ಲೇಸೆಂದು ತಾವ್ರೆ ಮಾಡುತಾ ಇದ್ದ ಕಸಬನ್ಸೇ ಬಿಡುತಾ ಬಂದು ಬಡನರಾದರು. ಆ 
ಕಸಬು ಈ ದೇಶದಲ್ಲಿ ನಶಿಸುತಾ ಬಂತು. ಹೀಗೆ ನಾಶ ಹೊಂದಿದ ಕಸಬುಗಳಲ್ಲಿ ಕೆಲವನ್ನು 
ಮಾತ್ರ ಇಲ್ಲಿ ನಮೂದಿಸಿಸ್ಟೇನೆ. 


೧ ಜಾಡಿ ಮಾಡುವುದು 


ಜಾಡಿ ಎಂದರೆ ತುಸಟದಲ್ಲಿ ಆಗುವ ಕಂಬಳಿ ಮೊದಲಾದ ಬಟ್ಟಿಗಳಲ್ಲಿ ಒಂದು 
ಪ್ರಭೇದ. ಯೂರೋಪು ದೇಶಗಳಿಂದ ಬರುವ ಬುರ್ಥೀಸೆಂದು ಈ ದೇಶದವರು ಕರೆಯ 
ತಕ್ಕ ಕಂಬಳಿಗಳ ಹಾಗೆ ಜಾಡಿಗಳು ಬರುತ್ತಿ ದ್ದವು... ಅಗಲ ಮೊಳದಲ್ಲಿಯೂೊ ಬಾಳಿಕೆ 
ಯಲ್ಲಿಯೂ ಇವು ಬುರ್ನೀಸಿಗಿಂತಲೂ ಮೇಲ್‌ತರದವಾದ್ದವೆ, ಆದರೆ ಒರಟುತನದಲ್ಲಿ 
ಸ್ವಲ್ಪ ಹೆಚ್ಚು. ಮೂರುನಾಲ್ಬು ತಲೆಗಳವರೆಗೂ ಇವುಗಳನ್ನು ಉನಯೋಗಿಸಿದರೂ 
ಹರಿಯುತಿರಲಿಲ್ಲ. ಹಳೆಯದಾದ ಹಾಗೆ ಒರಟುತನ ಕಡಮೆಯಾಗುತ್ತಿತ್ತು. ಬಗೆ 
ಬಗೆಯೆ ಬಣ್ಣದ್ದು ತಯಾರಾಗುತ್ತಿತ್ತು. ಪಾಶ್ಚಾತ್ಯರು ಬುರ್ಥೀಸನ್ನು ಇಲ್ಲಿಗೆ ತಂದಾಗಿ 
ನಿಂದ ಜಾಡಿಯ ತಯಾರಿಯು ಈ ಸೀಮೆಯಲ್ಲಿ ನಿಂತು ಹೋಯಿತು. ಆ ಕೈಗೆ ಭಿಕ್ಸಾ 
ಪಾತ್ರೆ ಬಂತು. 


೨ ಭಾಗಡೋರು ಹಗ್ಗ ಮಾಡುವುದು 


ಇದು ನೂಲಿನಲ್ಲಿ ಮಾಡಿದ ಹಗ್ಗ ವಾಗಿದೆ. ನೂಲಿನಲ್ಲಿ ಮಾಡಿದ ದಾರಗಳನೇಕ 
ವನ್ನು ಸೇರಿಸಿ ಹುರಿಯನ್ನು ಮೂರು, ನಾಲ್ಕು, ಆರು, ಈ ಮೇರೆಗೆ ಸೇರಿಸಿ 
ಹೊಡೆದು ಕೂಡಿಸಿ, ಕೈ ತಿರುಗಳಿಯಿಂದ ದಪ್ಪಹಗ್ಗ ನನ್ನು ಮಾಡುತಿದ್ದರು. ಇದನ್ನು 
ಮಾಡತಕ್ಕವರಿಗೆ ಪಿಂಜಾರರೆಂದು ಹೆಸರು, ಈ ಹಗ್ಗ ಬಹಳ ಗಟ್ಟಿ. ಈಗ ಇದು 


ಯಂತ್ರದಲ್ಲಿ ತಯಾರಾಗಿ ಅಗ್ಗವಾಗಿ ಮಾಡುವ ಕಾರಣ್ಣ ಈ ಕಸಬು ಮುಗ್ಗರಿಗೆ 
ಬಂತು. 


ಮೈಸೂರು ಸೀಮೆಯಲ್ಲಿ ನಶಿಸಿಹೋದ ವೃತ್ತಿಗಳು ತಿತಿ 


೩ ಕಲಾಬತ್ತು ಮಾಡುವುದು 
ಬಹು ದಿವಸಗಳಿಗೆ ಮುಂಚೆ ಮೈಸೂರಿನಲ್ಲಿ ಕಲಾಬತ್ತು ತಯಾರಾಗುತಿತ್ತು. 
ಬೆಂಗಳೂರು ಪಟ್ಟೇಗಾರರೂ ಸಹ ತಯಾರ್ಮಾಡುತಿದ್ದರು. ಫ್ರಾನ್‌ಸು ದೇಶದಿಂದ 
ಪಿಧನಿಧವಾದ ಕಲಾಬತ್ತು ತಯಾರಾಗಿ ಬಂದು ಅಗ್ಗ ವಾಗಿ ಮಾರುವ ಕಾರಣ *ಆ 
ಕಸಬಿನವರು ನಾಶವಾದರು. 
೪ ಮಣ್ಣುಪ್ಪು ಮಾಡುವುದು 
| ಇಂಗ್ಲಿಹಿನವರು. ಸುಮಾರು ೨೫ ಲಕ್ಷ ರೂಪಾಯಿ ಬಾಳುನ ಸಮುದ್ರದ 
ಉಸ್ಪನ್ನು ಪ್ರತಿವರ್ಷವೂ ಈ ಸೀಮೆಗೆ ಸ ಬಿಕರಿ ಮಾಡುನರು. ಇದನ್ನು ಅಗ್ಗ 


ವಾಗಿಯೂ ಮಾರುವರು. ಪೂರ್ವದಲ್ಲಿ ಮಣ್ಣ ಪ್ಪು ಸ್ಪ ಮಾಡುತಾ ಇದ್ದ ಉಪ್ಪಾರರೆಲ್ಲಾ 
ಖಿಲವಾಗಿ ಹೋದರು. 


೫ ಚೀಟ ಬಟ್ಟೆಗಳನ್ನು ಮಾಡುವುದು 

ಸಾಧಾರಣ ಬಿಳಿಯೆ ಬಟ್ಟಿ ಅಥವಾ ಕರಿಯ ಬಟ್ಟಿ ಯನ್ನು ತಂದು ಅದಕ್ಕೆ ಬೂಟಿ 
ಮುಂತಾದ ಹೂಗಳನ್ನು ಚಿತ್ರಗಳನ್ನೂ ಅಚ್ಚ ಹಾಕಿ ಚೀಓಿಗಳನ್ನೂ ಮಾಡುತಿದ್ದರು. 
ಶ್ರೀರಂಗಪಟ್ಟಣದ ಬಳಿ ಇರುವ ಗಂಜಾಮದಲ್ಲಿ ಮೈ ಸೂರು ಷಹರಿನಲ್ಲಿ, ಬೆಂಗಳೂರಲ್ಲಿ, 
ಈ ಚೀಬಿಗಳು ಬಹಳ ತೆಯಾರಾಗುತಿದ್ದವು. ಗಂಜಾಮುದ ಚೀಟಿಯು ಗಟ್ಟಿ ಬಣ್ಣ ಕ್ಸ 
ಪ್ರಖ್ಯಾತವಾದ್ದಾ ಗಿತ್ತು. ಈಗ ವಿಧವಿಧವಾದ ಚೀಟಿಗಳು ಯೂರೋಪಿನಿಂದ ಬಂದು 
ಅಗ್ಗ ವಾಗಿವೆಯಾಗಿ, ಇಂಥ ಚೀಟಿ ಮಾಡುತಾ ಇನ್ದನರ ಮಕ್ಕಳು ಆ ಕಸಬಿನ ಗುಟ್ಟ ನೇ 
ಅರಿಯದವರಾದರು. 


೬ ಕಾಗೆದ ಮಾಡುವುದು 

ಮೈ ಸೂರು ದೇಶದಲ್ಲಿ ಒಳ್ಳೆ ಯ ಬಾಳಿಕೆ ಬರುವ ಕಾಗದೆ ತೆಯಾರಾಗುತಿದ್ದ 
ಅಂಶವ್ರೆ ಅನೇಕರಿಗೆ ಗೊತ್ತೇ ಇದೆ. ಕರಡೆಕಾಗದ ಭಾಷಿಕಾಗದೆ ಎಂದು ಎರಡು ಬಗೆ 
ಯಾಗಿತ್ತು. ಭಾಷಿ ಕಾಗದೆದ ಮೇಲೆ ಹೈದರೆಲ್ಲಿ ಖಾನ್‌ ಟಿಪ್ಪುಸುಲ್ತಾನ್‌ ಇವರುಗಳು 
' ಬರೆಸಿದ ಸನ್ನ ದುಗಳು ಈಗಲೂ ಇವೆ. ಇವುಗಳ ನ್ನು ನುಸಿ ಹೊಡೆಯುವುದಿಲ್ಲ. ಶ್ರೀರಂಗೆ 
ಪೆಟ್ಟಿಣದ pA ಬೆಂಗಳೂರು, ತವಕ ತೇಮಗೊಂಡೆಲು, ಚಳ್ಳಕೆರೆ 
ತಾಲ್ಲೂಕು ತಳಕ್ಕು ದೊಡ್ಡೆ ರಿ, ತುನುಕೂರು ಮೊದಲಾದ ಸ್ಥಳಗಳಲ್ಲಿ ಕರಡೆಕಾಗದ 
ಹೆಚ್ಚುಗಿ ತಯಾರಾಗುತಿತ್ತು. ಈಗ ಶುದ್ಧ ವಾಗಿ ಈ ಸರಕು ತಯಾರಾಗುವುದು ನಿಂತೇ 
ಹೋಯಿತು. 


೭ ಕಡತ ಮಾಡುವುದು 
| ಕಡತವೆಂದರೆ ಈಗಿನ ಜನರಿಗೆ ಅರ್ಥವಾಗುವುದಿಲ್ಲ. ತುರಿಗಜ್ಜಿ ಹತ್ತಿದವರಿಗೆ ಮೈ 
ಕಡತನೆ ಕಡತ. ಕಡತನೆಂಬುದು ಬರವಣಿಗೆಯ ಸಾಮಗ್ರಿಯಾಗಿದೆ. ದಸ್ಸವಾದ ಬಟ್ಟಿಗೆ 


ಮಾನವಿಕ ಕರ್ಣಾಟಿಕ 


೨೪ 
ಗೇರು, ಬಳಸದ ಹಿಟ್ಟು, ಮೊದಲಾದ್ದನ್ನು ಹಾಕಿ ತಿಕ್ಕಿ ಹೆದಮಾಡಿ ಉಮ್ಮತ್ತೆಯೆ | 
ಸೊಸ್ಸನ್ನು ತಿಕ್ಕಿ ಕಪ್ಪಗೆ. ಮಾಡುತಿದ್ದರು. ಇದನ್ನು ಹಾಳೆಗಳಾಗಿ ಮಾಡಿ ಒಂದು : 


ಪುಸ್ತ 'ಕದಂತೆ ಮಡಿಸುವ ಹಾಗೆ ಸೇರಿಸಿ ಆ ಕರಿಯ ಹಾಳೆಗಳ ಮೇಲೆ ಬಳಪದಿಂದ ಬರೆಯು ' 
ತಿಜ್ಹರು. ಅಂಗಡಿರೆಕ್ಕ ಮೊದಲಾದ್ದೆಲ್ಲಾ ಈ ಕಡತದ ಮೇಲೆ ಇರುತಿತ್ತು ಕೆಲವು 
ಸರ್ಕಾರದ ಬರೆವಣಿಗೆ ಮೊದಲಾದ್ದು "ಕೂಡ ಕಡತದ ಮೇಲೆ ಇರುತಿತ್ತು. ಈ ಕಡತ ' 
ಮಾಡತಕ್ಕ. ಜನರೇ ಬೇರೆ ಇರುತಿದ್ದರು. ಕೆಲವು ದೊಡ್ಡ ಊರುಗಳಲ್ಲಿ ಈ ಕಸಬು 
ದಾರರಿಗೆ ಒಂದೊಂದು ಬೀದಿಯೇ ಇರುತಿತ್ತು. ಈ ವೃತ್ತಿಯು ಈಗ ಥಿರ್ಮೂಲ 


ವಾಯಿತು. 


ಳ ಲೇಕಣಿ 

ಬರಗಿನ ಕಡ್ಡಿ ಲಾಳನ ಕಡ್ಡಿ ಇವುಗಳ ಜಲ್ಲೆಯಲ್ಲಿ ಲೇಕಣಿಗಳೆನ್ನು ಕತ್ತರಿಸಿ 
ಮಾರುತಿದ್ದರು. ಕೆಲವು ಜನರು ಇದನ್ನು ಮಾಡಿ ಮಾರುವುದನ್ನೇ ಒಂದು ಜೀವನ 
ವಾಗಿ ಮಾಡಿಕೊಂಡಿದ್ದರು. ಈಗಿನ ಕಾಲದಲ್ಲಿ ಈ ಲೇಕಣಿಗಳನ್ನು ಯಾರೂ ಉಸ 
ಯೋಗಿಸುವುದಿಲ್ಲ. ಈ ವೃತ್ತಿ ಹೋಯಿತು. 


೯ ಗಾಜಿನ ಸಾಮಾನು 

ಎಷ್ಟು ಐಶ್ವರ್ಯವಂತರಾಗಲಿ ಈಗಲೂ ಈ ದೇಶದ ಹೆಂಗಸರು ಗಾಜಿನ ಬಳೆ 
ಗಳನ್ನು ತೊಟ್ಟು ಕಜ ಕರೀಮಣಿಯನ್ನು ತಾಳಿಯೆ ಜೊತೆಗೆ ಪೋಣಿಸಿ ಕಟ್ಟಿ ಕೊಳ್ಳು 
ವ್ರೆದನ್ನು ಬಿಟ್ಟಿಲ್ಲ ನಮ್ಮ ಮೈಸೂರ ಸೀಮೆಯಲ್ಲಿ ಹಲವ್ರೆ ಸ್ಥಳಗಳು ಗಾಜಿನ ಸಾಮಾನು 
ಗಳಿಗೆ ಹೆಸರಾಗಿದ್ದವು. ಗಾಜಿನ ಬಳೆಗಳು, ಸಣ್ಣಸೀಸೆ ಅಥವಾ ಕುಪ್ಪಿಗೆಗಳು, ಕರಿಮಣಿ 
ಮೊದಲಾದ ಸಾಮಾನು ಇವುಗಳನ್ನು ತಯಾರ್ಮಾಡಿ ಈ ಸೀಮೆಯಲ್ಲಿಯೂ ಹಿಂದು 
ಸ್ಥಾನದ ಇತರ ಸ್ಥಳಗಳಲ್ಲಿಯೂ ಮಾಡುತಿದ್ದರು. ಹೊಸದುರ್ಗದ ತಾಲ್ಲೂಕು ಅನಿವಾಳ, 
ಮತ್ತೋಡು, ಬಾಗಿಸಲ್ಲಿ ತಾಲ್ಲೂಕು ಜೂಲಪಾಳ್ಯ, ಹೊಸಹಳ್ಳಿ, ಸಿಡಿಲಘಟ್ಟದ 
ತಾಲ್ಲೂಕಿಗೆ ಸೇರಿದ ಕೆಲವ್ರು ಗ್ರಾಮಗಳು, ಯಳಂದೂರು, ತುಮಕೂರು ಡಿಸ್ಟ್ರಿಕ್ಟಿ ನ ಕೆಲವು 
ಗ್ರಾಮಗಳು, ಈ ಸ್ಥಳಗಳಲ್ಲಿ ಮೇಲೆ ಕಂಡ ಗಾಜಿನ ಸಾಮಾನು ತೆಯೆಸರಾಗುತಿದ ವೆ, 
ಈಗ ಬೊಂಬಾಯಿ ಬಳೆ ಎಂಬುದು ವಿಶೇಷವಾಗಿ ಹರಡಿಕೊಂಡ ಕಾರಣ ಈ 
ಕೈಗಾರಿಕೆಯು ಶುದ್ಧವಾಗಿ ಹಾಳಾಗುತಾ ಬಂತು. 


೧೦ ಕಸಕಸ್ಕೆ ಅಫೀಮು 


ಕಸಕೆಸೆಯು ಒಂದು ಆಹಾರದ ದಿನಸು, ಇದರ ಸ ಸಾಗುವಳಿಯನ್ನು ಕೋಲಾರ, 
ಚಿಕ್ಕಬಳ್ಳಾಪ ಪುರ, ಶ್ರೀನಿವಾಸಪುರ, ಸಿಡಿಲಘಟ್ಟ, ಚಿಂತಾಮಣಿ «a ಪೂರ್ವ 
ಪ್ರಾಂತಗಳಲ್ಲಿ ನಿಶೇಷವಾಗಿ ಮಾಡುತಿದ್ದರು. " 'ಕಸೆಕನೆಯು ಆಹಾರಕ್ಕೂ ಔಷಧಗಳಿಗೂ 
ಉಸಯೋಗವಾಗುವುದಂತೂ ಸರಿಯಷ್ಟೆ ? ಈ ಗಿಡದಿಂದ ಅಫೀಮನ್ನು ತೆಗೆದು ಮಾರು 


ಮೈಸೂರು ಸೀಮೆಯಲ್ಲಿ ನಶಿಸಿಹೋದೆ ನೃತ್ತಿಗಳು ೨೫ 


ತಿದ್ದರು. ಇದರಿಂದ ಸರ್ಕಾರಕ್ಕೂ ರೈತರಿಗೂ ಬಹಳ ಆದಾಯೆನಿತ್ತು. ಈಗ ಈ ಕಸಕಸೆ 
ಸಾಗುವಳಿ ಮತ್ತು ಅಫೀಂ ತೆಗೆಯುವುದು ಸಹ ಪೂರ್ತಿಯಾಗಿ ನಿಂತು ಚು. 
ಸಂಬಂಧಪಟ್ಟ ಜನರು ಕೆಟ್ಟು ಹೋದರು. 


೧೧ ಅರಗಿನ ಬಳೆ 

ಗಾಜಿನ ಬಳೆಯ ಜೊತೆಗೆ ಹೆಂಗಸರು ಅರಗಿನಲ್ಲಿ ಮಾಡಿದ ಬಳೆಯನ್ನು ತೊಟ್ಟು 
ಕೊಳ್ಳುವ ವಾಡಿಕೆಯುಂಟು, ಅವಗಳನ್ನು ನಮೂನೆಯಾಗಿ ಮಾಡಿ ಮಾಡುತಿದ್ದರು. 
ಈಚೆಗೆ ಜರ್ಮನಿ ಮೊದಲಾದ ದೇಶಗಳಲ್ಲಿ ಗಾಜಿನಲ್ಲಿಯೇ ರತ್ನದ ಬಳೆಗಳೋ ಎನ್ನುವ 
ಹಾಗೆ ವಿಚಿತ್ರವಾಗಿ ಮಾಡಿದ ಬಳೆಗಳು ಹರೆದ ಕಾರಣ ಅರಗಿನ ಬಳೆಯ ವೃತ್ತಿಯು 
"ಬಲವಾಯಿತು. 


೧೨ ಕಸೂತಿ ಕೆಲಸ 

ಸೀರೆಗಳ ಸೆರಗು ಅಂಚು ಮತ್ತು ರನಿಕೆಗಳೆ ತೋಳು ಮೊದಲಾದ ಬಟ್ಟೆಗಳಿಗೆ ಬಗೆ 
ಬಗೆಯ ಚಿತ್ರಗಳನ್ನು ಕಸೂತಿ ಹಾಕುತಿದ್ದರು. ಕಸೂತಿ ಹಾಕುವುದನ್ನೇ ಒಂದು ವೃತ್ತಿ 
ಯಾಗಿ ಮಾಡಿಕೊಂಡು ಹಲವು ಜನರು ಜೀವಿಸುತಿದ್ದರು. ಇದೂ ಅಲ್ಲದೆ ಕಸೂತಿ 
ಯಲ್ಲಿ ಜನರ ಭಾವಚಿತ್ರಗಳನ್ನು ಹಾಕುತಿದ್ದರು. ಈ ಕೆಲಸವು ಈಗ ನಿರ್ನಾಮ 
ವಾಯಿತು. 


೧೩ ಬಟ್ಟೆಗಳಿಗೆ ರಂಗು ಹಾಕುವುದು 

ಪೂರ್ವದಲ್ಲಿ ಬಿಳಿಯ ಬಟ್ಟಿ ಗಳಿಗೆ ವಿಧವಿಧವಾದ ರಂಗನ್ನು ಹಾಕುತಿದ್ದರು. ಈ 
ರಂಗು ಎಷ್ಟು ದಿನವಾದರೂ ಹೋಗೆ ಗಟ್ಟಿ ಬಣ್ಣ ವಾಗಿರುತಿತ್ತು. ಈ ಕೆಲಸದವರಿಗೆ 
ರಂಗಾರೆಯವರೆಂದು ಹೆಸರು. ಯೂರೋಪು ಗ್‌ ರಂಗಿನ ಬಟ್ಟಿ ಗಳು ಹರೆದ ಮೇಲೆ 
ರಂಗಾರೆಯವರೆಲ್ಲಾ ನಾಶವಾದರು. 


೧೪ ಪಟ್ಟಿ, ಪಂಚಾಂಗರಾಯ 
ದೇವಸ್ಥಾನಗಳಲ್ಲಿ ನಡೆಯುವ ತೇರು, ದೊಡ್ಡ ಉತ್ಸವಗಳು, ಕೊಠಾರಗಳ ಚಪ್ಪರ 
ಡ್ಯ ಪುಣ್ಯ ನಂತರ ಮನೆಯಲ್ಲಿ ಶುಭಕಾರ್ಯಗಳಿಗಾಗಿ ತಾಸ ಚಪ್ಪರಗಳು ಇವುಗಳಿಗೆ 
ಲೃಟ್ಬಿನ ನ್ನು ಕಟ್ಟಿ ಬಟ್ಟಿ ಗಳ ಮೇಲೆ ಚಿತ್ರವಾಗಿ ಬಣ್ಣ ವನ್ನು ಬಕನ ಬೇಗಡೆಯನ್ನು 
ಸು ಲಕ್ಷಣವಾಗಿ ಮಾಡುತಿದ ರು. ಹೀಗೆ ಪಟ್ಟಿ MSE ಸಾಮಾನು 
ಗಳನ್ನು ಮಾಡುತಿದ್ದ ರು. ಈವೃ ತಿ ಯೆವರಿಗೆ ಚೇಸಗತರರೆಂದು ಹೆಸರು. ಈ ಸಾಮಾನಿನ 
ಹೆಸರನ್ನು ಕೇಳಿದ “ ಯರುಗಳೆಲ್ಲಾ ನಗಬಹುದು. ಚಸ್ಸರಗಳಿಗೂ ಗೋಡೆಗಳಿಗೂ 
ಶೃಂಗಾರ ಮಾಡಲು ಈಚೆಗೆ ಇಂಗ್ಲಿಷರ ಕಾಲದಲ್ಲಿ ಕಾಡುಸೊಪ್ಪು ತೀಡುಸೊಪ್ಪುಗಳಿಗೆ 
8 ಬಲ್ಯ ಬಂತು. ಜೀನಗೂರರ ಸೆಳೆಯೇ ಇಲ್ಲದ ಹಾಗಾಯಿತು. 


4 


94 ಮಾನವಿಕ ಕರ್ಣೂಟಿಕ 


ಈ ರೇಕುಗಳನ್ನು ಮಾಡಲು ಬೇರೆ ಜನರು ಇರುತಿದ್ದರು. ಈ ವೃತ್ತಿ ಯವರು 
ಯಾವಾಗಲೂ ಪುಣ್ಯವಂತರಾಗಿಯೇ ಬದುಕುತಿದ್ದರು. ಈಗ ಈ ವೃತ್ತಿ 
ಮಾತ್ರದ್ದಾಯಿತು. 


೧೬ ಗೇರಗೂಡೆಗಳು, ಮೊರೆಗಳು 
ಬಿದಿರ ಗೂಡೆಗಳು ಮೊರಗಳು ಇವುಗಳಿಗೆ ಗೇರೆಕಿಟ್ಟನನ್ನು ಹಾಕಿ ಗಟ್ಟಿ ಮಾಡಿ 


೧೭ ಕಲ್ಲಿನ ನಿಗ್ರಹಗಳನ್ನು ಮಾಡುವುದು 


ಮೈಸೂರ ಸೀಮೆಯಲ್ಲಿ ಕಲ್ಲಿನ ವಿಗ್ರಹಗಳನ್ನು ಬಹು ಸುಂದರವಾಗಿರುವಂತೆ 
ತಯಾರ್ಮಾಡತಕ್ಕೆ ಕಾರೇಗಾರರು ವಿಶೇಷವಾಗಿದ್ದ 4 ಕೊಬುದಕ್ಕೆ ಹಳೆಯಬೀಡು, ಸೋಮ 
ನಾಥಪುರ, 4 ಮೊದಲಾದ ಸ್ಥಳಗಳ ದೇವಸ್ಥಾನಗಳೇ ಸಾಕ್ಷಿಯಾಗಿವೆ. 
ಈ ಜನರೆಲ್ಲಾ ಈಚೆಗೆ ಜೀವನಕ್ಸಿಲ್ಲತೆ ಸತ್ತು ಕೆಟ್ಟ ಹೋದರು. ಮಾಲೂರು 
ತಾಲ್ಲೂಕು ಶಿವಾರಸಟ್ಟಣವೈಬ ಗ್ರಾಮದಲ್ಲಿ ಮಾತ್ರ ಒಂದೆರಡು ಮನೆಗಳು ಹತ್ತಿ 
ಕೊಂಡಿವೆ. 


೧೮ ಹೊಂಬಳೆ, ದವಣ 


ಹೊಂಬಳನವೆಂದರೆ ಕಬ್ಬಿಣದ ಅದುರನ್ನು ಕಂದು ಅದನ್ನು ಕರಗಿಸಿ ಕಬ್ಬಿ ಣದ 
ಮುದ್ದೆಯನ್ನು ತೆಗೆಯುತಿದ್ದ ಕುಲುಮೆಗೆ ಹೆಸರ ಆ ಮುಜೆ. ಯನ್ನು ಸಾಮಾ. 
ಗಳಾಗಿ ವ ಕುಲುಮೆಗೆ ದವಣವೆಂದು Jp ಚಿತ್ರದುರ್ಗ, ತುಮಕೂರು, 
ಕಡೂರು ಈ ಡಿಸ್ಟ್ರಿಕ್ಟ ಗಳಲ್ಲಿಯೂ ಮಳವಳ್ಳಿ ತಾಲ್ಲೂಕಿನಲ್ಲಿಯೂ ವಿಶೇಷವಾಗಿ ಕಬ್ಬಿ ಣದ 
ಅದುರು ಸಿಕ್ಕುತಿತ್ತು. ಅದನ್ನು ತಂದು ಜು ಹೊಂಬಳದಲ್ಲಿ ಕರಗಿಸಿ ಕಬ್ಬಿ ಣವನ್ನು 
ತೆಗೆಯುತ್ತ ದ್ದ ಟೆ "ಸೀಮೆಯ ತಟ ಣು ಇಲ್ಲಿಗೆ ವಿಶೇಷವಾಗಿ ಬಂದಾಗಿನಿಂದ ಹೊಂ 


' ಮತ್ತು ದನಣದ ಕಸಬು ಸ್ಯ ಕಬ್ಬಿಣದಿಂದ ಉಕ್ಕನ್ನೂ ಮಾಡುತ್ತಿದ್ದರು. 
ಈ ಕಸಬು ಈಗ ನಡೆಯುವುದಿಲ್ಲ. 


| 
ನರ ಮೇಲೂ ಒಳಗೂ ನಯವಾಗಿರುವಂತೆ ಅಂದವಾದ ಕೆಲಸವನ್ನು "ಮಾಡು. ' 
ದ್ದರು. ಚನ್ನಸಟ್ಟಿಣ್ಯ ಮಳೂರು ಮೊದಲಾದ ಸ್ಥಳಗಳಲ್ಲಿ ಇವುಗಳನ್ನು ತಯಾರ್ಮಾಡ್ತು ' 
ತಿದ್ದರು. ಹಾ ನೀರು ಹಾಕಿದರೆ ಸೋರುತಿರಲಿಲ್ಲ. 'ಕಿಲಬುನ ಪ ಪದಾರ್ಥಗಳನ್ನು ಈ 
ಗೇರಪಾತೆ ಗಳಲ್ಲಿ ಹಾಕಿದರೆ ಅದು ಕಿಲುಬುತಿರಲಿಲ್ಲ. ಈ ಗೇರ ಸಾಮಾನುಗಳು ತಲೆ" 
ತಲಾಂತರಕ್ಕೂ ಇದ್ದು ಬಾಳಿಕೆ ಬರುತಿದ್ದವು. ಇವುಗಳ ಕ್ರಯವೂ ಸುಲಭವಾಗಿಯೇ 
ಇರುತಿತ್ತು. ಈ ವೃತ್ತಿ ಈಗ ಗುರುತೇ ಇಲ್ಲದ ಹಾಗಾಯಿತು. ' 


ಮೈಸೂರು ಸೀಮೆಯಲ್ಲಿ ನಶಿಸಿಹೋದೆ ವೃತ್ತಿಗಳು ೨೭ 


೧೯ ಅತ್ತರ್‌ 

ಮೈ ಸೂರಲ್ಲಿಯೂ ಬೆಂಗಳೂರಲ್ಲಿಯೂ ಒಳ್ಳೆಯ ಹೂವೆಗಳಿಂದಲೂ ಇತರ 
ವಾಸನಾದ್ರವ್ಯಗಳಿಂದಲೂ ಅತ್ತರುಗಳನ್ನು ಬಟ್ಟಿ ಯಲ್ಲಿ ಇಳಿಸುತ್ತಿದ್ದರು. ಈಗ ಬಗೆ 
ಬಗೆಯ ವಾಸನೆಯುಳ್ಳ ಪದಾರ್ಥಗಳು ಯೂರೋಪು ಖಂಡದ ದೇಶಗಳಿಂದ ಬಂದು ಇಲ್ಲಿ 
ಅಗ್ಗ ವಾಗಿ ಮಾರಾಟಿವಾಗುವ ಕಾರಣ, ಮೈ ಸೂರು ಸೀಮೆಯ ಅತ್ತಾರಿಗಳೆಲ್ಲಾ 


“ಮೂಲೆಗೆ ಬಿದ್ದರು. 


೨೦ ಬಣ್ಣ ಗಳು 


ಬಣ್ಣಗಳನ್ನು ಮೊದಲಿನಿಂದಲೂ ಈ ಸೀಮೆಯಲ್ಲಿ ಮಾಡುತಿದ್ದ ಬಣ್ಣ ಗಾರರು 


ತಕ್ಕ ಸರಕುಗಳನ್ನು ಬೆರೆಯಿಸಿ ಬಣ್ಣ ಗಳನ್ನು ಮಾಡುತಿದ್ದರು. ಈಗ ಪಾಶ್ಚಾತ್ಯರು 


ತಯಾರಾದ ಬಣ್ಣ ಗಳನ್ನು ತಂದು ಸುಲಭವಾಗಿ ಮಾರುವ ಕಾರಣ ಈ ಬಣ್ಣ ಗಾರರೆಲ್ಲಾ 
ಮೂಲೆಗೆ ಬಿದ್ದರು. 


೨೧ ಕಬ್ಬಿಣದ ಸಾಮಾನು 

ಚೂರಿ, ಕತ್ತರಿ, ಹಾಕೆ, ಗುದ್ದಲಿ, ಗರಗಸ, ಉಳಿ, ಹೆತ್ತರಿ, ಸಲಾಕಿ, ತಂತ್ರಿ 
ಕತ್ತಿ, ಕಠಾರಿ, ಬಂದೂಕು, ಮೊಳೆಗಳು, ಚಿಲಕ, ಕೊಂಡಿ, ಸರಪಣಿ, ಕಾವಲಿ, ಬಾಣಲೆ 
ಮುಂತಾದ ಸಾಮಾನುಗಳೆಲ್ಲಾ ಇಂಗ್ಲೆಂಡಿನಲ್ಲಿ ತಯಾರಾಗಿ ಇಲ್ಲಿಗೆ ಬಂದು ಸುಲಭ 
ಕ್ರಯಕ್ಕೆ ದೊರೆಯುವುದರಿಂದ ಈ ಕಬ್ಬಿಣ ಕೆಲಸದನರೆಲ್ಲಾ ನೆಲವನ್ನು ಕಚ್ಚಿ ದರು. 


೨೨ ಪೆಟ್ಟಿಗೆಗಳು 
ಕಬ್ಬಿಣದ ಪೆಟ್ಟಿಗೆಗಳು ಸೀಮೆಯಿಂದ ವಿಶೇಷವಾಗಿ ಈ ಸೀಮೆಗೆ ಬರುವ ಕಾರಣ 
ಮರದ ಪೆಟಾರಿಗಳನ್ನು ಮಾಡುತಿದ್ದದ್ದು ಕಡಿಮೆಯಾಯಿತು. 


ಇಂಗ್ಲಿಷ್‌ ವೈದ್ಯರು ಹೆಚ್ಚಾ ಗುತಾ ಕರ್ಣಾಟಕ ವೈದ್ಯರನ್ನು ಅಲಗೆಳೆಯುತಾ 


ಬಂದ ಕಾರಣ, ಈ ದೇಶದ ಚಿಕಿತ್ಸ ಸರ ಜೀವನ ಶುದ್ಧವಾಗಿ ಹೋಯಿತು. 


೨೪ ಸೊಡೆಗಳು 
ಈ ಸೀಮೆಯಲ್ಲಿ ಎಡತೊರೆ ತಾಲ್ಲೂಕು ರಾಮನಾಥಪುರ ಮೊದಲಾದ ಪ್ರಾಂತ 
ಬಾಳೆಸಟ್ಟಿಯ ನಾರು ಮೊದಲಾದ್ದರಿಂದ ಕೊಡೆಗಳನ್ನು ಮಾಡಿ ಮಾರುತಿದ್ದರು. 


ಖ್ಯ 3 ಸ, Cy ಜೀವನವಾಗಿತ್ತು. ಈ ಕೊಡೆಗಳು ೫೦.ರಿವೆಹಿಷಗಳವಕೆಗೂ 
ಬಾಳಿಕೆ ಬರುತಿದ್ದವ್ರೆ. ವರುಷಕ್ಕೆ ಒಂದು ಸಾರಿ ಮುರಿದುಹೋಗುವ ಬಟ್ಟೆಯ ಛತ್ರಿಗಳು 


F ಸೀಮೆಯಿಂದ ti ಕೊಡೆ ಮಾಡತಕ್ಕ ನೃ ವೃತ್ತಿ ಹೋಯಿತು. 


“ತ 


ಗ ಗಳ rN 


ಎಂ, ಎಸ್‌. ಪುಟ್ಟಣ್ಣ ನವರು ಕನ್ನಡ ಭಾಷೆ ಸಾಹಿತ್ಯವನ್ನು ಪುನರುಜ್ಜಿ ನನಗೊಳಿಸಲು 


ಪ್ರಯತ್ನಿಸಿದ ಹಿರಿಯರು, ಕಾದಂಬರಿಕಾರರು. ಕನ್ನಡದ ಪ್ರಥಮ ಜೀವನ ಚರಿತ್ರೆ 
ಎಂದು ಹೆಸರುಗೊಂಡಿರುವ ಕುಣಿಗಲ್‌ ರಾಮಶಾಸ್ತ್ರಿಗಳೆ ಚರಿತ್ರೆಯ (1908) ಕರ್ತೃ. 


id. ad 


.. ಉಪಾಧ್ಯಾಯ ವೃತ್ತಿಯಲ್ಲಿದ್ದಾಗಲೇ ಲೇಖನ ಚಟುವಟಿಕೆಯನ್ನು ಆರಂಭಿಸಿ ' 


ಶಾಲಾ ಪಠ್ಯಪುಸ್ತ ಕಗಳನ್ನು ರಚೆಸಿದ್ದರಲ್ಲದೆ, ಮಕ್ಕಳಿಗಾಗಿ ನೀತಿ ಚಿಂತಾಮಣಿ ಎಂಬ 
ಪುಸ್ತಕವನ್ನು ಮೂರು ಭಾಗಗಳಾಗಿ ಪ್ರಕಟಓಸಿದರು. ......... ಪುಟ್ಟಣ್ಣನವರಿಗಿದ್ದ 
ಇತಿಹಾಸ ಪ್ರಜ್ಞೆಗೆ ಇವರು ರಚಿಸಿರುವ ಇಕ್ಕೇರಿ ಸಂಸ್ಥಾನದ ಚರಿತ್ರೆ ಚಿತ್ರದುರ್ಗದ 
ಪಾಳೆಯೆಗಾರರು, ಹಿಂದೂ ಚೆರಿತ್ರದ ಪಠಣ, ಭಾಗ |, 2 ಈ ಮುಂತಾದ ಕೃತಿಗಳು 
ಸಾಕ್ಷಿಯಾಗಿನೆ........... ಇವರ ಕೃತಿಗಳು ಜನಜೀವನದ ಸಜೀವಚಿತ್ರಣಕ್ಕೂ ಹೊಸ 
ಗನ್ನಡದ ದೇಸಿನಿಷ್ಕ ಶೈಲಿಗೂ ಮಾದರಿಯಾಗಿವೆ. 


(ನಿಷಯ ವಿಶ್ವಕೋಶದ "ಕರ್ಣಾಟಕ? 
y ಸಂಪುಟದಿಂದ ಉದ್ದ ತೆ) 


ಮೈಸೂರು ನಗರದ ಕೋಟಿ 
ಬಿಸಿಲು ಮಾರಮ್ಮ 


ಭಾರತದಲ್ಲೆ ಅನಾದಿ ಕಾಲದಿಂದಲೂ ಹೆಣ್ಣು ದೇವತೆಗಳನ್ನು ಸೃಷ್ಟಿ ಸ್ವರೂಪಿಣಿ 
ಎಂಬ ಮಾತೃಭಾವನೆಯಿಂದಲೂ ಪ್ರಕೃತಿಯ ನಿಯಾಮಕಳೆಂದೂ ಪೊಜಿಸುತ್ತಿರು 
ವದು ಸ್ವಾ ಭಾವಿಕವಾದುದು, ಭಾರತದ ಸಂಸ್ಕೃತಿಯು ನೆಲೆಯೂರಿ ನಿಂತ ಕರ್ಣಾಟಕ 
ದಲ್ಲಂತೂ ದೇವಿಯರ ಕ್ಷೇತ್ರಗಳಿಗೂ ಅಲ್ಲಿಗೆ ಬರುವ ಯಾತ್ರಿಕರಿಗೂ ಲೆಕ್ಕವೇ ಇಲ್ಲವಾಗಿದೆ. 
ಉದಾಹರಣೆಗೆ ಕೊಲ್ಲೂರಿನ ಮೂಕಾಂಬಿಕೆ, ಶೃಂಗೇರಿಯ ಶಾರದಾಂಬೆ, ಕಳಸದ 
ಅನ್ನ ಪೂರ್ಣೀಶ್ವರಿ ಮಹಾಬಲಾದ್ರಿಯ ಚಾಮುಂಡೇಶ್ವರಿ-ಈ ದೇವಾಲಯಗಳು 
ಇಂದಿಗೂ ಪ್ರಮುಖ ಯಾತ್ರಾಸ್ಥಳವಾಗಿವೆ. ಜಾನನದದಲ್ಲಿ ಈ ದೇವಿಯುರನ್ನು ದುರ್ಗಿ, 
ಮಾರಮ್ಮ ದೊಡ್ಡಮ್ಮ, ಚಿಕ್ಕಮ್ಮ' ಎಲ್ಲಮ್ಮ, ಕಾಳಮ್ಮ. ಗಂಗಮ್ಮ ಮಸಣಮ್ಮ ಎಂಬ 
ಆನೇಕ ಹೆಸರುಗಳಿಂದ ಪೂಜಿಸುತ್ತಾರೆ. ಈ ದೇವಕೆಗಳಿಗಾಗಿ ಕಟ್ಟಿರುವ ದೇವಾಲಯಗಳು 
ಶಿಲ್ಪದ ದೃಷ್ಟಿಯಿಂದ ತೀರ ಸಾಮಾನ್ಯವಾದರೂ ಸಾಂಸ್ತ ತಿಕನಾಗಿ ಧಾರ್ಮಿಕವಾಗಿ 
ಜನರನ್ನು ನಿಯಂತ್ರಿಸಿ ರಕ್ಷಿಸಿವೆ. ಈ ದೇವತೆಗಳ ದೇಗುಲಗಳು ಮುಗ್ಧ ಜನಪದದ 
ಭಯಭೀತಿ ಅಸಹಾಯೆಕತೆ ಉದ್ವೇಗಗಳನ್ನು ನಿವಾರಿಸುವ ಶಾಂತಿಧಾಮಗಳಾಗಿವೆ. 

ಮಾರಮ್ಮನ ದೇಗುಲದ ಅಸ್ತಿತ್ವದ ದಂತಕತೆಗಳು ಎಲ್ಲರಿಗೂ ತಿಳಿದದ್ದೇ ಆಗಿದೆ 
`ಒಂದು ಗ್ರಾಮದಲ್ಲಿ ವೇದ ಮಂತ್ರಗಳು ಸಿಷ್ಯರಿಗೆ ಸತತವಾಗಿ ಹೇಳಿಕೊಡುತ್ತಿದ್ದ ಒಬ್ಬ 
ಬ್ರಾಹ್ಮಣನಿಗೆ ಏಕೈಕ ಪುತ್ರಿ ಇದ್ದು ಆಕೆ ಚೆಲುವೆಯೂ ಆಗಿದ್ದಳು. ಅವರ ಮನೆಯ 
ಮುಂದೆ ಕಸ ಗುಡಿಸಲು ಬರುತ್ತಿದ್ದವನಿಗೆ ಆ ಮನೆಯಲ್ಲಿದ್ದ ಚೆಲುವೆಯ ಮೇಲೆ ಮನಸ್ಸಾಗಿ 
ಅವಳನ್ನು ಮದುವೆಯಾಗಲು ಅನನ ಮನವೊಂದು ಹಾದಿ ಹುಡುಕಿತು. ಅತೆಯೇ 
ಅವನು ಕಾಶಿಗೆ ಹೋಗಿ ವೇದಗಳನ್ನು, ಬೇರೊಂದು ಗ್ರಾಮಕ್ಕೆ ತೆರಳಿ ಕೆಲವು ಶ್ಲೋಕ 
ಗಳನ್ನು ಅಭ್ಯಾಸಿಸಿ ಒಬ್ಬ ಮೂಕ ವಿಧವಾ ತಾಯಿಯೊಡನೆ ಈ ಬ್ರಾಹ್ಮಣರ ಮನೆಗೆ 
ಬಂದು, ಆತನ ಮಗಳನ್ನು ಮದುವೆಯಾಗುವುದರಲ್ಲಿ ಯಶಸ್ವಿಯಾದನು. ಆದಕೆ ಆತನು 
ತನ್ನ ವೃತ್ತಿಯನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಲಕ್ರಮದಲ್ಲಿ ಅ 
ಬ್ರಾಹ್ಮಣ ಯುವತಿಯು ಎರಡು ಮಕ್ಕಳನ್ನು ಪಡೆಯುತ್ತಾ ಳೆ, ಒಮ್ಮೆ ಆ ಗಂಡು 


೩೦ ಮಾನವಿಕ ಕರ್ಣಾಟಿಕ 


ಮಕ್ಟಳು ತಂಡೆಗೆ ತಿಳಿಯದಂತೆ ತಂಡೆಯನ್ನು ಹಿಂಬಾಲಿಸಿ ಕೆಲವು ಹಳೇ ಚಸ್ಪಲಿ ತುಂಡು 
ಗಳನ್ನು ತೆಗೆದುಕೊಂಡು ಮನೆಗೆ ಬಂದಾಗ ತಾಯಿಯು ಮಕ್ಕಳಿಂದ "ವಿವರಗಳನ್ನು 
ತಿಳಿದು. ಗಂಡ ಬಂದ ಕೂಡಲೇ ತನಗಾಗಿರುವ ಮೋಸವನ್ನು ಅವನಿಂದ ಖಚಿತಪಡಿಸಿ ' 
ಕೊಂಡ ಮೇಲೆ ಗಂಡನನ್ನು ಕುರಿತು ಇಂದಿನಿಂದ «ನನಗೆ ಶತ್ರು » ಎಂದು ಅರಿತುಕೊ 
ಎಂದು ಹೇಳಿ ನಿನ್ನನ್ನು ಸಾನ ರೂಪದಲ್ಲೂ ನಿನ್ನ ಮಕ್ತಳನ್ನು ಹುಂಜ ಹೋತ ' 
ಗಳ ರೂಪದಲ್ಲೂ ನನಗೆ ಜನ ಬಲಿ ಕೊಡಲಿ ಎಂದು ಶಸಿಸುತ್ತಾಳೆ. ಅಗ್ನಿಕುಂಡಕ್ಕೆ 
ಹಾರುತ್ತಾಳೆ. ಇದನ್ನು ಕಂಡೆ ಆ ಜನಾಂಗ ಅವಳಿಂದ ಯಾವ ತೊಂದರೆಯೂ ತಮಗೆ ' 
ಸೋಂಕದಿರಸೆಂದು ಅವಳನ್ನೇ ಪೂಜಿಸಲು ಪ್ರಾರಂ ಭಿಸುತ್ತಾ ರೆ. ತ 

ಮತ್ಕೊಂದೆಡೆಯ ಸಾಲ! ಈ ಕಥೆಯನ್ನು ಸ್ವಲ್ಪ ಬದಲಾಯಿಸಿ ಅರ್ಥಗರ್ಭಿತ 
ವಾಗಿ ಹೇಳುತ್ತಾರೆ. : - ಒಮ್ಮೆ ಆ ಬ್ರಾಹ್ಮಣನ ಯುವತಿಯು ಮಕ್ಕಳಾದ ನಂತರ 
ಯುಗಾದಿಯ ಹಬ್ಬಕ್ಕೆ ತಂಜಿಯ ಮನೆಯಿಂದ ಹಿಂದಿರುಗುವಾಗ ಹೋಳಿಗೆಗಳನ್ನು 
ತಂದು ತನ್ನ ಅತ್ತೆ ಈ ಹಾ ಬೂ ಬಡಿಸುತ್ತಾ ಳೆ. ಎಂದೂ ಕಂಡಿರದ ಹೋಳಿಗೆ 
ಆ ಭ್ಯ ತಾಯಿಯ ಗುಟ್ಟ ನ್ನು ಬಯಲು ಮಾಡುತ್ತದೆ. 

“ಏನೋ ಹಸಿದ. ಸ ಹಂಗ್ಳತಲ್ಲಾ . ಇದು” ಎಂದು ನುಡಿಯುತ್ತಿದ್ದ 
ಅತ್ತೆಯ ಕಂಠವನ್ನು ಕೇಳಿಸಿಕೊಂಡ ಬಾ ತ್ರಹ್ಮಣ ಸೊಸೆ ಇಬ್ಬ ರನ್ನು ತೆರಾಟಿಗೆ ತೆಗೆದು 
ಕೊಳ್ಳು ತ್ತಾಳೆ, ಕೊನೆಗೆ ನಾಟಕ ಬಯಲಾಗುತ್ತದೆ. ಇವರಿಗೆ ಶಾಸ ಕೊಟ್ಟು ತನ್ನ 
ತಂದೆ ಬಳಿ ` ಹೋಗಿ “ಅಪ್ಪಾ ನಾಯಿ ಮುಟ್ಟಿದ ಮಡಿಕೆಯನ್ನು ಏನು ಮಾಡಬೇಕು. 
ಎಂದು ಕೇಳುತ್ತಾಳೆ. ಸ್ಪಾ ಭಾವಿಕವಾಗಿ a ತೆಂದೆಯು ಅದಕ್ಕೆ ಉತ್ತರವಾಗಿ ಅದನ್ನು 
ಸುಡಬೇಕು ಎಂದಿಷ್ಟೇ ಹೇಳುತ್ತಾನೆ. ಅಲ್ಲಿಂದ ಹಿಂದಿರುಗಿದ ಅಕೆ ತನ್ನ ಗುಡಿಸಲಿನ ಸುತ್ತ. 
| ಬೆಂಕಿಯನ್ನು ಹಾಕಿಕೊಳ್ಳು ತಾಳೆ. 'ಆಗ ಸುಟ್ಟು ಸಿಡಿದ ತರೆಗಳನ್ನೇ ಜನ ಸಿಡುಬು 
ಎಂದು ಕರೆದರು. : ಅವರ "ನನಕ್ಕಾಗಿ iy ತಂಪಿನ ಆರತಿಗಳನ್ನು, ಮೊಸರನ್ನ 
ಬಲಿ ಮುಂದಾದುವನ್ನು ಕೊಟ್ಟ ಅವಳನ್ನೆ € ಪೂಜಿಸಲು ಪಾ ್ರ್ರರಂಭಿಸಿದರು. 

ತಮೋಗುಣಾಭಿಮಾನಿಯಾದ ಲಕ್ಷ್ಮಿಯ ರೂಪಾಂತರನೇ ದುರ್ಗ, ಅವಳ 
ಅನೇಕ ಅವತಾರಗಳಲ್ಲಿ ಮೂರಿಯೂ ಒಸಗೆ. ಜಾನಸದ ಸಂಪ್ರದಾಯ ಮಾರಿಯ 
ಪೂಜೆಯನ್ನು ಸ್ವೀಕರಿಸಿದ ನಂಬಿಕೆ ಸ್ವಾರಸ್ಯಮಯವಾಗಿದೆ. ಮ ಆರಿ ಮಾರಿ ಎಂದು 
ನಿಭಾಗಿಸಲ್ಪಡುನ ಈ ಪದದ ಅರ್ಥ ನನಗೆ ಶತ್ರು , ಎಂದಿಷ್ಟೇ ಆಗಿದೆ. ಇದನ್ನು 
ಜನಸಾಮಾನ್ಯ ತನ್ಮು ಬೇಡಿಕೆಗೆ ತಕ್ಕಂತೆ ಬಳಸಿಕೊಂಡಿದ್ದಾರೆ. ಮಾನವನಿಗೆ ಬರುವ 
ದೇಹಬಾಣೆಗಳಿಗೆ ಜ್‌ ಶತ್ರು, ಅವನ ಮನೋವ್ಯಾಕುಲಗಳ ವಿರುದ್ಧ ಶತ್ರುನಿನಂತೆ 
ಹೋರಾಡುವವಳೇ ಮಾರಿ. RN: ಪೂಜಾಬಲಿಗಳು ಕಡಿಮೆಯಾದಲ್ಲ ಕಾಯಿಕೆ 
ಅತಿವೃಷ್ಠಿ ಅನಾನೃಸ್ಟಿಗಳನ್ನು ಟು ಮಾಡಿ ಅವರನ್ನು ಶಿಕ್ಷಿಸಿ ಭಕ್ಷಿಸುತ್ತಾ ಕಂಬ ನಂಬಿಕೆ 
ಗ್ರಾಮಾಣ ಜನರ. ಮನದಲ್ಲಿ ಬೇರುಬಿಟ್ಟ ಡೆ. 


ಸಾಧಾರಣವಾಗಿ ಜನಪದ ಸಂಪ್ರದಾಯಗಳಲ್ಲಿ ಕಂಡುಬರುವ ಮಾರಮ್ಮನ 


ಮೈಸೂರು ನಗರದ ಕೋಟಿ ಬಿಸಿಲು ಮಾರನ್ಮು ೩೧ 


ಪೂಜೆಯು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿಜಿ. ಮೈಸೂರು ನಗರದ ಕೋಟಿ 
ಬಿಸಿಲುಮಾರನ್ನು ಬಹಳ ಹಿಂದಿನಿಂದಲೂ ಪ್ರಭಾವಶಾಲಿಯಾಗಿದ್ದಾಳೆ. ಚಾರಿಕ್ರಿಕ 
ಕಡತಗಳನ್ನು ಪರಿಶೀಲಿಸಿದಾಗ ಈ ದೇವತೆಗೆ ಸಂಬಂಧಿಸಿದ ಅನೇಕ ಅಂಶಗಳು ಕಾಣಿಸಿ 
ಕೊಳ್ಳುತ್ತದೆ. | 

ಶಾ. ಶಕ 1707 ಎಂದರೆ ಕ್ರಿ.ಶ. 1765ನೆಯ ಕ್ರೋಧಿ ಸಂವತ್ಸರದಲ್ಲಿ 
ಬರೆದಿರುವ ಮಹಿಶೂರ ನಗರದ ಶೀಮೆಲೆಕ್ಟನನ್ನು ಪೂರ್ವತ್ರದ ಕಡತಗಳ ಆಧಾರದಿಂದ 
' ಬರೆದಿಟ್ಟಂತೆ ತೋರುತ್ತದೆ.2 ಇದರಲ್ಲಿ ಮೈಸೂರಿನಲ್ಲಿ 16ನೇ ಶತಮಾನದ ಮೊದಲ 
ದಶಕಗಳಲ್ಲಿ ವಿಜಯನಗರದ ಚಕ್ರವರ್ತಿಗಳಾದ ಕೃಷ್ಣ ದೇವರಾಯ, ಉನ್ಮುತ್ತೂ ರು 
ಶಿವನಸಮುದ್ರ ಪುರ ವ್ಯಕ್ತಿತ್ವಕ್ಕೆ ಬಂದು ಆ ಕೋಟಿಗಳನ್ನು ಸ್ವಾಧೀನಪಡಿಸಿಕೊಂಡು 
ದಕ್ಷಿಣ ದೇಶದಲ್ಲೆ ಲ್ಲಾ ತಮ್ಮ ಅಧಿಕಾರನನ್ನು ತಮ್ಮ ನೆಶೆಯನ್ನು ವೃದ್ಧಿ ಪಡಿಸಿಕೊಂಡ 
ರೆಂದು ತಿಳಿದು ಬರುವುದು. ಈ ಆಧಾರವು ಕಿ.ಶ. 1524ರಲ್ಲಿ ಮೈಸೂರು ಕೋಟಿ 
ಯನ್ನು ಕಟ್ಟಿಸಿದರು ಅಥವಾ ಬಲಪಡಿಸಿದರು ಎಂದು ಕರ್ನಲ್‌ ವಿಲ್ಫ್ಸ್ಸ್‌ರವರ ಹೇಳಿಕೆ 
ಯನ್ನು ಘೋಷಿಸುತ್ತದೆ.3 

ಈ ಮೇಲೆ ಹೇಳಿದ ಮಹಿಶೂರ ನಗರದ ದೊರೆತನದ ಪೂರ್ವತ್ರದ ಸಂಗತಿ ಶೀಮೆ 
ಚಿಕ್ಕವು ಮೈಸೂರಿನ ಕೋಟೆಯೊಳಗೆ ಈ ಕೆಳಗಂಡೂತೆ 20 ದೇವಾಲಯಗಳು ಇದ್ದು 
ವೆಂದು ತಿಳಿಸಿದೆ. 

“ಲಕ್ಷ್ಮಿ ರಮಣಸ್ವಾಮಿ ದೇವಸ್ಥಾನ | ಹೂಡ್ಯದ ನಾರತಿದೇನರೆ ಗುಡಿ 1, 
ಬಸ್ತಿ ಗುಡಿ 1], ಉಗ್ರಾಣದ ವಿನಾಯಕ 1, ತ್ರಿಣೀಶ್ವರ ಸ್ವಾಮಿಯವರ ಗುಡಿ], 
ಸೋಮೇಸ್ವರ ಗುಡಿ 1, ಭೈರವನ ಗುಡಿ |, ಹನುಮಂತೆ ರಾಯರ ಗುಡಿ], ತಿರು 
: ಮಲವೇವರ ಗುಡಿ |, ಉಭಯಪಾರ್ಶ್ವದ ಹರಾಲೆಯಲ್ಲಿ ನಿನಾಯೆಕನ ದೇವಸ್ಥಾನ 2, 
ವಳಕೋಟಿಯಲ್ಲಿ ಹುಲಿ ಮುಖದ ನಿನಾಯೆಕ ಡೇನರೆ ಗುಡಿ |, ಜೆಸುಲು ಮಾರಮ್ಮನ 
ಗುಡಿ 1, ದೊಳಿಶೆಟ್ಟಿ ಮಾರಿ ಗುಡಿ |, ಉಗ್ರಾಣದ ಮಾರಮ್ಮನ ಗುಡಿ |, ಅರಮನೆ 
ವಿನಾಯಕ |, ಮುದ್ಧೆನ ಮಂಟಸದ ವಿನಾಯಕ ], ಜ್ಯಾನಶಾಸೆ ನಿನಾಯಕನ ಗುಡಿ ], 

ಕಂದಾಚಾರದ ವಿನಾಯಕ |, ಗಾರೆಹಟ್ಟಿ ವಿನಾಯಕ 1; ಅಂತು ದೇವಸ್ಥಾನ 20.4 
| ಈ ಕೋಟಿಯು ಕ್ರಿ.ಶ. 14 ಮತ್ತು 15ನೇ ಶತಮಾನಗಳಲ್ಲಿ ನಂತರ ನಿಜಯೆ 
ನಗರದ ಪ್ರಾಂತ್ಯಗಳಲ್ಲಿ ಒಂದಾಗಿದ್ದ ಶ್ರೀರಂಗಸಟ್ಟಿಣದ ಆಡಳಿತವನ್ನು ನಡೆಸುತ್ತಿದ್ದ 
ತಿರುಮಲರಾಯರ ಸಮಕಾಲೀನರಾದ6 ಬೋಳ ಚಾಮರಾಜ ಒಡೆಯರು? ತಿರುಮಲ 
ರಾಯರ ಅಸ್ಪಣೆಯನ್ನು ಸೆಡೆದು ಪುರೆಗೆರೆಗೆ ಒಂದು ಕೋಟೆಯನ್ನು ನಿರ್ನಿಸಿದರು.8 
ಅನಂತರದಲ್ಲಿ ಆ ಪುರಗೆಕೆ ಮನೆಮಂದಿರಗಳನ್ನು, ಸೃಂಗಾರ ಕೊಳವಸಂತ ಕೊಳಗಳನ್ನು 
 ಫೆಡೆದು ಮಹಿಶೂರ ನಗರವಾಗಿ ಮಾರ್ಪಟ್ಟಿತು. ಬೋಳ ಚಾಮರಾಜ ಒಡೆಯರ ಕಾಲ 
ಕ್ರಿ.ಶೆ. 1507-1576 ಎಂದು ಅನೇಕ ಚಾರಿತ್ರಿಕ ದಾಖಬೆಗಳಿಂದ ತಿಳಿದು ಬಂದಿದೆ. 
ಕ್ಸ ~ ಭೆ 
ಹಾಗೂ ಮೇಲೆ ತಿಳಿಸಿರುವಂತೆ ಮೈಸೂರು ನಗರದ ದೊರೆತನದ ಪೂರ್ವತ್ರದ ಸಂಗತಿ 


೨ ಮಾನಸಿಕ ಕರ್ಣೂಟಿಕ 


ಶೀಮೆಸೆಕ್ಕದ ಸ.ಕಾರ ಕೋಟಿಬಿಸಿಲು ಮಾರಮ್ಮನ ಗುಡಿಯೆ ಬಹುಶಃ ಈ ವೇಳೆ 


ತ) 


ಗಾಗಲೇ ಇದ್ದಿತು ಎಂಬುದರಲ್ಲಿ ಸಂದೇಹವಿಲ್ಲದಿದ್ದರೂ ಈ ಗುಡಿಯ ಕಟ; ಟ್ರವಿಕೆಯ 
ಮೊದಲ ಹೆಜ್ಜೆಗಳ ಬಗ್ಗೆ ಖಚಿತವಾದ ಯಾವುದೇ ತಾರೀಕನ್ನು aa | 


ಕಷ್ಟ ವಾಗಿದೆ. 


ಅವನ ವಿರುದ್ಧ ದಂಡೆತ್ತಿ ಬರುವರೆಂಬ ಪ್ರಬಲವಾದ ಸಂದೇಹ ಉಂಟಾಯಿತು, ಶತ್ರು 


ಸೈನ್ಯ ಬರುವ ಮಾರ್ಗದಲ್ಲಿ ಪೇಟೆಗಳು ಗ್ರಾಮಗಳು ಕೋಟಿಕೊತ್ತಲಗಳಿದ್ದರೆ ಶತ್ರು 


ಸೈನ್ಯ ದ ಮುಂದುವರಿಯುವಿಕೆಗೆ ಅವು ಸಹಾಯವಾಗುವುದೆಂಬ ಕಾರಣದಿಂದ ಅವುಗಳನ್ನು ' 


ದಾರಿಮಧ್ಯದಿಂದ ಕದಲಿಸಿ ದೂರದ ಅಗಮ್ಯ ಸ್ಥಾನದಲ್ಲಿ ನೆಲೆಗೊಳಿಸಬೇಕೆಂಬ ಸಿದ್ಧ 
ತಂತ್ರವನ್ನು ಟೀಪು ಬಳಸಿದಂತೆ ತೋರುತ್ತದೆ. ಇದರ ಪರಿಣಾಮವಾಗಿ ಮೈೆ ಸೂರಿನ 
ಉತ್ತರಪಾರ್ಶ್ವಕ್ಕೆ ಹರಿದಾರಿಯಲ್ಲಿ ಸುಬೇದಾರ ವೀರಣ್ಣನ ತೋಟದ ಬಳಿ ನಿಂತು 
ಹರಿಯುವ ಹಳ್ಳದ ಸಮಿೂಪದಲ್ಲಿ ಕೆಲವು ಮನೆಗಳನ್ನು ಕಟ್ಟಿಸಿ "ಸವಾಷಕರ್‌* ಎಂಬ 
ಹೆಸರನ್ನಿಟ್ಟು ಬ್ರಾಹ್ಮ ಣರು ಸೆಟ ,ವರ್ತಕರು ಮುಂತಾದ ಹೆನೊರಿನ ಕೋಮಿನ 
ಜನರನ್ನು ಯ ಅಣಿ ಮಾಡಿಕೊಟ್ಟು ಕೋಟೆಯಲ್ಲಿದ್ದ ಗುಡಿಗೋಪುರೆಗಳನ್ನು 
ಕೆಡುಹಿ ಮನೆಗಳನ್ನು ನೆಲಸಮ ಮಾಡಿದನು. ಶತ್ರುಗಳಿಗೆ ನಾಡಿನ ಕುರುಹು ಕಾಣ 
ದಂತೆ ಮಾಡಿದ ಸಂದರ್ಭದಲ್ಲಿ ಕೋಟಿ ಬಸಿಲು ಮಾರಮ್ಮ ನ ದೇವಾಲಯವನ ಟ್ಟ ಕಿತ್ತು 
ಹಾಕಿಸಲಾಗಿತ್ತು. 9 

ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ 1799ರಲ್ಲಿ ಪಟಾ ನಿ ಭಿಷೇಕವಾದ 
ನಂತರ ಟೀಪೂ ಕೆಡುಹಿದ್ದ bu ನ್ನು ಜೀರ್ಣೋದ್ದಾ ರ ವಾಸಿಸಿದ. ಈ 
ಸುದರ್ಭದಲ್ಲಿ ಕೋಟಿಬಿಸಿಲು ಮಾರಮ್ಮ ನ ನೇವಾಲಯವನ್ನೂ ಜೀರ್ಣೋದ್ದಾರ 
ಮಾಡಿಸಿ ಪೂಜೆ ನಡೆಯುವಂತೆ ಕಟ್ಟಳೆ ಮಾಡಿಸಿದರು. 10 1898ರಲ್ಲಿ ಪ್ಲೇಗ್‌ 
ರೋಗಕ್ಕೆ ಮೈಸೂರು ನಗರ ತುತ್ತಾ ಡಾಗು ಆರೋಗ್ಯ ದೃ ಸ್ಟಿಯಿಂದ ಕೋಟಿಯೊಳಗೆ 
ಅಡಕವಾಗಿದ್ದ ನಗರವನ್ನು ಕೋಟಿಯ ಹೊರಗಡೆ ಸ್ಥಳಾಂತರಿಸ ಲಾಯಿತಾದರೂ 
ಕೋಟಿಬಿಸಿಲುನಾರಮ್ಮ ನ. ದೇವಸ್ಥಾ ನಕ್ಕೆ ಸಂಬಂಧಿಸಿದಂತೆ. ಯಾವ ಬದಲಾವಣೆಯೂ 
ಆಗಲಿಲ್ಲ. 

ಕೋಟಿ ಬಿಸಿಲುಮಾರನ್ಮುನ ಪೂಜೆಗೆ ರಾಜಸರಿವಾರದವರೆದು ಕರೆಸಿಕೊಂಡಿರುವ 
ನಾಯಕ ಗುಂಪಿನ ಮೂರು ಮನೆಯನರು ಹೆಕ್ಟುದಾರರಾಗಿದ್ದರು. ಹಿರೋಡೆ ಸಿದ್ಧ 
ನಾಯಕ, ಟೋಪಿ ಮಂಚನಾಯಕ ಮತ್ತು ಜೋಗಿ ಸಿದ ನಾಯಕ ಗುಂಪಿನವರು 
ವರ್ಷಂಪ್ರತಿ ಅರಮನೆಯ ಜನಾನ ಸಮುಖದ ಇಲಾಖೆಯಿಂದ ಕಟ್ಟಳೆಯ ಸಾಮಗ್ರಿ 
ಗಳಾದ ರೂ 10-00 ಬಟಿ; ಸಾಗಿ ರೂ 30-10 ಮತ್ತು 5 ಸೇರು ಲವಾಜಮೆ 
ಗಳನ್ನು ಪಡೆದು ಪೂಜೆಯನ್ನು ಸಲ್ಲಿಸುತ್ತಾರೆ. ವರ್ಷಕ್ಕೆ 40-10-00 ಸಂಬಳವನ್ನು 
ಪಡೆ ಯುತ್ತಿ ದರೆ | 3ನೆ ಫೆಬ್ರ ಇ 1912ರ ಪತ್ರದ ಮೂಲಕ ತಿಳಿದುಬರುತ್ತದೆ.12 


ಮೂರನೆಯ ಮೈಸೂರು ಕದನದ ನಂತರ ಓೀಪೂಸುಲ್ತಾ ನನಿಗೆ ಆಂಗ್ಲೇಯರು 


la ad 


ಮೈಸೂರು ನೆಗರೆದ ಕೋಟಿ ಬಿಸಿಲುಮಾರನ್ಮು ತಿಸಿ 


8-11-1923 ರ ಪತ್ರದಲ್ಲಿ ಬಿಸಿಲುನಾರನ್ನು ನಿಗೂ ಹೊಸ ಕಟ್ಟಡ ತಯಾ 
ರಾಗಿದೆ ಎಂದು ತಿಳಿಸಲಾಗಿದೆ. 17ನೆಯ ಅಕ್ಟೋಬರ್‌ 1924 ರ ಸ್ರಕಾರ ಈ 
ಹೊಸ ಕಟ್ಟಡದ ಕಟ್ಟುನಿಕೆಗೆ ಹಾಗೂ ಹಳೆಯ ಕಟ್ಟಡವನ್ನು ಕೆಡುಹಲು ಸಹ ಒಟ್ಟು 

a 5_0 ವೆಚ್ಚ ವಾಯಿತೆಂದೂ ಈ ಕಾರ್ಯದ ನಿರ್ವಹಣೆ ವಹಿಸಿದ ಗುತ್ತಿ ಗ 
ದಾರರಿಗೆ ಗಾರ 1064-4-00 ಮುಂಗಡವಾಗಿ ಕೊಟಿ ರುವುದರಿಂದ ಉಳಿದ 
260-1-00 ಯನ್ನು ಮಂಜೂರು ಮಾಡಬೇಕೆಂದೂ ಗುತ್ತಿ Ka ಸೂಚಿಸಿರುವ 
ಪತ್ರದಿಂದ ಹೊಸ ಕಟ್ಟಡಕ್ಕೆ ಸುಮಾರು ರೂ 1824-5_00 ವೆಚ್ಚ ವಾಯಿಕೆಂದು 
` ತಿಳಿದು ಬರುತ್ತದೆ. ಈ ಪತ್ರ ಸದರಿ ವೆಚ್ಚ ವನ್ನು ಮಂಜೂರು ಮಾಡಬೇಕೆಂದು ಕೋರಿದ 
ಪತ್ರವಾಗಿರುತ್ತದೆ. . ಅದರೆ ಇದಕ್ಕೂ ಸಕ 8-11-23 ಸತ್ರದಲ್ಲಿ ಬಿಸಿಲು 
ಮಾರಮ್ಮನ ದೇವಾಲಯಕ್ಕೆ ಕಟ್ಟಡ ಸಿದ್ದವಾಗಿದೆ ಎಂದು ಹೇಳಲಾಗಿದೆ. ಹೀಗೆ 
ಬಿಸಲುಮಾರಮ್ಮನನ್ನು ಸ್ಥಳಾಂತರಿಸುವರೆಂದು ತಿಳಿದ ಕೆಲನರು 29 ಮೇ ತಿಂಗಳು 
1924ರಲ್ಲಿ ಮಹಾಮಾತ ಶ್ರೀ ವಾಣಿ ವಿಲಾಸ ಮಹಾ ಸನ್ನಿಧಾನಕ್ತ ಅರನುನೆಯೆ ಬಲ 
ಭಾಗದಲ್ಲಿರುವ ಬಿಸಿಲು ಮಾರನ್ನನನ್ನು ಅಮಲ ದೇವತೆಯ ಪ್ಟಿದಲ್ಲಿ ಅಥವಾ 
ಕೋಟಿಯ ದಕ್ಷಿಣ ಭಾಗದಲ್ಲಿ ಹೊಸ ಕಟ್ಟಿಸಿರುವ ದೇವಾಲಯಗಳ ಪಕ್ಕದಲ್ಲಾ ದರೂ 

ಸ್ತ ಳಾಂತರಿಸಿದರೆ. ದೇವತೆಗೆ ನಡೆಸುವ ಬತ್ತ ವಗಳಿಗೆ :: ಸೌಕರ್ಯವಾಗುವುದೆಂದು 
ಬಿನ್ನ ನಿಸಿಕೊಂಡರು.15 

ಅರಮನೆಯ ಬಲಭಾಗದಲ್ಲಿದ್ದ ಬಿಸಿಲುಮಾರನ್ಮು ನನ್ನು ತಾರೀಖು 30 ಗುರುವಾರ 
ಅಕ್ಟೋಬರ್‌ ತಿಂಗಳು 1924 ಬೆಳಿಗ್ಗೆ 4-4-31 ಕಾಸ 515 ರ ವೇಳೆಯಲ್ಲಿ ಮಾರಿ 
ಯನ್ನು ಕ್ರದಲಿಸಿ ಹೊರತೆಗೆದು ಅದೇ ದಿನ ಬೆಳಿಗ್ಗೆ 8-24 ರಿಂದ 8.36ರ ನಿಮಿಷಗಳಲ್ಲಿ 
ಹೊಸದಾಗಿ ಕೋಟಿಯ ಹೊರಗೆ ಅಗ್ನೇಯ "ದಿಕ್ಕಿನಲ್ಲಿ ಸ್ವಲ್ಪ ಎತ್ತರವಾಗಿ ಕಟ್ಟಿದ್ದ 
ಮೇಲ್ಛಾವಣಿ ಇಲ್ಲದ ಗರ್ಭಗೃಹದಲ್ಲಿ ಪುನಃ ಪ್ರತಿಷ್ಠಾ ನಿಸಲಾಯಿತು.16 

0ರ ದಶಕದ ಮೊದಲ "ದಶಕಗಳಲ್ಲಿ ಭೂಮಿಯ ಮಟ್ಟಿ ಕ್ವಿಂತ ಎತ್ತರವಾಗಿ 
ಕಟ್ಟಲಾದ ಈ ದೇಗುಲದ ಗರ್ಭಗೃ ಹದ ಮೇಲ್ಭಾವಣೆ ತೆಕೆದಿದ್ದು ಖರ ರಹಿತವಾಗಿರು 
ಸಂ ವೈಶಿಷ್ಟ ಶಿ ಗರ್ಭಗೃ ಹದ ಬಾಸು ತುದಿಯಲ್ಲಿ ವೃ ತ್ತಾ ಕಾರದ ದಳಗಳ ರಚನೆ 
ಶೋಭಿಸುತ್ತದೆ. ಪ್ರ ದಳಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಮೂಲೆಗಳಲ್ಲಿ ನಾಲ್ಕು 
ಪುಟ್ಟ ಶಿಖರಗಳು ಕಂಡುಐರುತ್ತವೆ. ಈ ದೇಗುಲದ ಮೊದಲ ಭಾಗದಲ್ಲಿರುವ ಮುಖ 
ಮಂಟನ ದೇಗುಲದ ಮುಖ್ಯ ಬಾಗಿಲಿಗೆ ತಾಗಿದಂತಿದ್ದು ದೂರಕ್ಕೆ ದೇನಕೋಷ್ಕದಂತೆ 
ಕಾಣುತ್ತದೆ. ದೇಗುಲದ ಹೊರಗೆ ಎದುರಿಗೆ ಭೂಮಿಯ ಮಟ್ಟಕ್ಕೆ ಕಬ್ಬಿಣದ ಬಲವಾದ 

ತ್ರಿಶೂಲ ) ಒಂದನ್ನು ನಿಲ್ಲಿಸಲಾಗಿದೆ. ಇದನ್ನು 16-4- 1968 ತೊಡು "ಇಟ್ಟಿ ಗೆಗೂಡಿನ 
ಶಾಯಸ್ಟಾ ಮಿ ಆ ಸೇವಾರ್ಥವಾಗಿ ಿಕಿಸಿದರೆಂದು ಆ ತ್ರಿ ಶೂಲದ ಬುಡದಲ್ಲಿರುವ 
PU ಶಾಸನದಿಂದ ತಿಳಿದುಬರುತ್ತದೆ. ಇದರ ಒಂಭಾಗದಲ್ಲಿ ಯೇ ಚಿಕ್ಕು "ಶಿಲಾ 
' ದೀಸಸ್ತಂಭವೊಂದನ್ನು ನಿಲ್ಲಿಸಲಾಗಿದೆ. ಈ ತಿಲಾಸ್ತ್ರಂಭದ ಹಿಂಬದಿಯಲ್ಲಿ ಸ್ಟಳ್ಪ 


5 


4೪ ಮಾನವಿಕ ಕರ್ಣೂಟಿಕೆ 
ದೂರದಲ್ಲಿ ಒಂದು ಚೌಕಾಕಾರದ ಬಲಿಕಲ್ಲು ಇದ್ದು ಅದು ಇಂದಿಗೂ ಕೋಳಿ ಮತ್ತು | 
ಆಡುಗಳನ್ನು ಬಲಿಕೊಡಲು ಉಸಯೋಗವಾಗುತ್ತದೆ. ' 

ದೇಗುಲದ ಎಡಭಾಗದಲ್ಲಿ ಎರಡು ಬಲಿ ಬಂಡೆಗಳು ಕಂಡುಬರುತ್ತದೆ. ಹಿಂದೆ ಇಲ್ಲಿ 
ಕೋಣ ಮತ್ತು ಇತರ ಪ್ರಾಣಿಗಳನ್ನು ವಿಶೇಷವಾಗಿ ಬಲಿಗೊಡುತ್ತಿ ದ್ದು ಈಗ ಈ ಬಲಿ 
ಕುರಿ ಮತ್ತು ಕೋಳಿಗಳಿಗೆ ಮಾತ್ರ ಸೀಮಿತವಾದಂತೆ ಕಂಡುಬರುತ್ತ ನಿ 

ದೇಗುಲದ ಗರ್ಭಗೃ ಹದಲಿ ಬಿಸಿಲುಮಾರನ್ನು ಎಂದು ಹೇಳಲಾದ ಒಂದು ಶಿಲಾ 
ಸ್ತಂಭದ ಕಾಡಾ ಇದರ ನಾಲ್ಡು ಮೂಜೆಗಳಲ್ಲಿಯೂ ನಾಗನಿನ್ಯಾಸಗಳು 
ಹಾಗೂ ಆದರೆ ಕೆಳಭಾಗದಲ್ಲಿ ಏಣುಗಳು ಕಂಡುಬರುತ್ತವೆ. ತಿಲಾಸ್ತಂಭದ ಮೇಲ್ಭಾಗ 
ದಲ್ಲೂ ಈ ರೀತಿಯ ಏಣುಗಳು ಸ್ತಂಭದ ಸುತ್ತ ಕಂಡುಬರುತ್ತವೆ. ಬುಡದಲ್ಲಿ ಚೌಕ 
ಹಾಗೂ ಮೇಲ್ಬಾಗದಲ್ಲಿ ಅಸ್ಟಕೋನಾಕಾರವಿದ್ದು ಇದರ ಕೆತ್ತನೆ ದೊರಗಾಗಿದೆ. ಇದರ 
ಎಡಭಾಗದಲ್ಲಿ ಮತ್ತೊಂದು ಒರಟಾದ ಶಿಲೆಯಿದ್ದು ಇದನ್ನು ಚಿಕ್ಕಮ್ಮ ಎಂದು 
ಪೂಜಿಸಲಾಗುತ್ತಿದೆ. 

ಈ ದೇವತೆಗೆ ನಡೆಯುವ ಪೂಜೆಗಳು ಮತ್ತು ಹಬ್ಬ ಉತ್ಸವಗಳು ಕುತೂಹಲ 
ಕಾರಿಯಾದುದು. ಚಾಮುಂಡಿ ಬೆಟ್ಟ ದ ತಸ ಸ ಿನಲಿರುವ ಉತ; ನಹಳ್ಳಿ ಅಮ ನ 
ಜಾಕ್ರೆಯೆ ಒಂದು ವಾರೆ ಕವಾಗಿ, ಎಂದರೆ ಫೆಬ್ರವರಿ 2ನೇ ವಾರದಲ್ಲಿ. ಪಾ ರಂಭೆ 
ವಾಗುವ ದುಗ್ಗಲನ್ಮು ನ ಹಬ್ಬ, ಉತ್ತನಳ್ಳಿ ಅಮ್ಮನ ಜಾತ್ರೆಯಂದು ಮಾರಿಸಾರು; 
ಮುಂಬರುವ ವಾರಕ್ಕೆ. ಮಾರಿಮಜಿ, ನಂತರದಲ್ಲಿ ಜಾನ ವಾರಕ್ಕೆ ಮಾರಿಸಿಡಿಯಿಂದ 
ಮುಕ್ತಾಯವಾಗುತ್ತದೆ.17 ಒಟ್ಟಿ ನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್‌ ತಿಂಗಳಲ್ಲಿ ಈ ಹಬ್ಬ 
ಗಳನ್ನು ಈ ದೇಗುಲದ Fy ಹಕ್ಕು ದಾರರು ನಗಾರಿ ಕಳಸ, ತಂಪಿನ ಸಿಸು. 
ಬಲ್ಲಿ ಅರಮನೆಯ ಮರ್ಯಾದೆಗಳು18 ಇತ್ತಾ ದಿಗಳೊಡನೆ ಸಂಭ್ರಮದಿಂದ ಆಚರಿಸು 
ತ್ತಾರೆ. ಈ ಹಬ್ಬ ಗಳು ಅನಾದಿ sana ಆಚರಣೆಯಲ್ಲಿದ್ದು ಇಂದು ಕೆಲವು 
ಮಾರ್ಪಾಡುಗಳನ್ನು ಸಡೆದುಕೊಂಡಿರುವುದು ಗಮನೀಯ. 

ದುಗ್ಗ ಲಮ್ಮನ ಬನ ಹಬ್ಬ ವನ್ನು ಪಟ್ಟ ದುಗ್ಗ ಮ್ಮ ನ ಹಬ್ಬ ಎಂದೂ ಕರೆಯುತ್ತಾರೆ. 
ಈ ಹಬ್ಬ ವನ್ನು ಉತ್ತ ನಳ್ಳಿ 'ಅನ್ನುನ ನ ಜಾತ್ರೆ ಗೆ pS ರುವಾಗ ಶುಕ್ರ ವಾರದಂದು 
ಆಚರಿಸಲಾಗುವ ದು. ಗೆ ಹತ್ತು, ವರ್ಷಗಳ ಹಿಂದೆ ಈ ಹಬ್ಬದಂದು ಆ ವರ್ಷಕ್ಕೆ 
ಸೂಜೆಗೆ ಹೆಕ್ಟುದಾರರಾದ ಗುಂಪಿನವರ ಕಡೆಯಿಂದ ಏಳೆಂಟು ಗಂಡಸರ ಚಾಮುಂಡಿ 
ಬೆಟ್ಟದ ತಪ್ಪ ನಲ್ಲಿ ನಿರ್ಜನ ಪ್ರದೇಶದಲ್ಲಿ ಕೆರೆಯಿರುನಲ್ಲಿಗೆ ಹೋಗಿ ಮೊದಲು ಸಾ ನಮಾಡಿ 
ಶುಭ್ರ ಬಟ್ಟಿ ಗಳನ್ನು ತೊಟ್ಟು ತೊಂಡು. ಪೂಜಿಗೆ ಪ್ರಾರಂಭಿಸುತ್ತಿ, ದ್ದರು, ನಂತರ ಒಂದು 
ಮರದ ಕಗ್ಗ ಸಾರಿಸಿ ಗುಡಿಸಿ ಆಯ್ದು ತಂದು ಐದು ಬೆಣಚುಕಲ್ಲುಗಳನ್ನು ಆ ಮರದ 
ಕೆಳಗೆ ಇರಿಸಿ ಅವುಗಳಿಗೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಹೊವುಗಳನ್ನಿ ಸಿ ಕಾಯಿ ಕಡ್ಡಿ 
ಕರ್ಪೂರಗಳಿಂದ ಪೂಜಿಸಿ ಒಂದು ಜೊತೆ ಹುಂಜನನ್ನು' ಬಲಿ ಕೊಟ್ಟು ಅದರ ಮಾಂಸ 
ನನ್ನು ಅಟ್ಟು ಅಲ್ಲಿ .ಎಡೆಇಟ್ಟು ಆರತಿಯ ನಂತರ ಎನ್ನ ho ಉಳಿದುದನ್ನು 


ಮೈಸೂರು ನಗರದ ಕೋಟಿ ಬಿಸಿಲುಮಾರನ್ಮು ೩೫ 


ಅಲ್ಲಿಯೇ ಒಂದು ಹಳ್ಳ ತೋಡಿ ಮಚ್ಚತ್ತಿದ್ದರು. ಪೂಜೆ ಮಾಡಿದ ಕಲ್ಲುಗಳನ್ನು 
ಕದಲಿಸಿ ಅಲ್ಲಿಯೇ ಬಿಟ್ಟೋ ಅಥವಾ ಕೆರೆಗೆ ಹಾಕಿಯೋ ಹಿಂದಿರುಗುತ್ತಿದ್ದರು. ಆದರೆ ಕಾಲ 
ಕಳೆದಂತೆ ಈ ಹಬ್ಬದ ಆಚರಣೆಯಲ್ಲಿ ಕೆಲವು ಮಾರ್ಪಾಡುಗಳಾಗಿವೆ. ದುಗ್ಗ ಲಮ್ಮನ 
ಹಬ್ಬದಂದು ಪೂಜೆಗೆ ಹಕ್ಕುದಾರರ ಗುಂಪಿನವರು ಗಂಡಸರು, ಹೆಂಗಸರು ಮಕ್ಕಳ 
ಸಮೇತ ಬಿಸಿಲುಮಾರಮ್ಮನ ಗುಡಿಯೆದುರಿಗೆ ಕೋಳಿ, ಕುರಿ, ಹುಂಜ, ಹೋತ ಇಲ್ಲನೆ 
ಇಷ್ಟಬಂದ ಪ್ರಾಣಿಯನ್ನು 'ಬಲಿಗೊಟ್ಟು » ಅದರ ಮಾಂಸವನ್ನು ಅಟ್ಟು, ಕಲ್ಲೇ ದೇಗುಲದ 
ಪ್ರಾಕಾರದಲ್ಲಿ ದೇವಿಗೆ ಎಡೆ ಇಸ ಹಡಿ ಉಂಡು, ತಮ್ಮ. ಮನಗಳಿಗೆ ತೆರಳುವುದು 
` ಇಂದಿನ ಅಚರಣೆಯಾಗಿದೆ. 

ಉತ್ತ ನಳ್ಳಿ ಅಮ ನ ಜಾತ್ರೆಯಂದು ಬಿಸಿಲು ಮಾರನ್ನು ನ ದೇಗುಲದಲ್ಲಿ 
«ಮಾರಿಸಾರು” ಎಂಬ ಹು ನವನ್ನ್ನು ಅಚರಿಸುತ್ತಾರೆ. ಈ ಹಬ್ಬ ದ ಅಚರಣೆ ಭಯಾನಕ 
ಹಾಗೂ 2 ಈ ಹಬ್ಬವು ER ಇಲ್ಲಿಯವರೆಗೆ 
ಭಾನುವಾರದಂದೇ ಆಚರಿಸಲಾಗುತ್ತಿದೆ. ಸ, ವರ್ಷದ ಪೂಜೆಯ ಹೆಕ್ಬುದಾರರು 
ಮಿಂದು ಶುಭ) ವಸ್ತ್ರಗಳನ್ನು ತೊಟ್ಟು ಒಂದು ದೊಡ್ಡ ಹೊಸ ಮಡಿಕೆಯೊಡನೆ ದೇಗುಲಕ್ಕೆ 
ಬರುತ್ತಾರೆ. ದೇಗುಲದ ಪ್ರಾಕಾರದಲ್ಲೇ (ಆವರಣದಲ್ಲೆ) ಅನ್ನ ಮಾಡಿಕೊಂಡು ನಗಾರಿ 
ಯೊಡನೆ ಬಿಸಿಲು ಮಾರಮ್ಮ ನಸ ಸ್ಟಾ ಫವಾದ ಅರಮನೆಯೆ ಬಲಭಾಗಕ್ಕೆ ಬಂದು ಹೋತ 
ವನ್ನು ತಂದು ಅದರ ತಟೇ ಕತ್ರಿ ಸೆಯನ್ನು ಆ ಗುಂಪಿನವನೊಬ್ಬ ಕಡಿಯುತ್ತಾನೆ. 
ಕಿಂಚಿತ್ತು, ರಕ್ತ ನೆಲ ಸೋಕಿದ ಕೊಡಲೇ ಮಿಕ್ಕೆಲ್ಲಾ ರಕ್ತ ವನ್ನು ಅನ್ನ ಮಾಡಿ ತಂದಿದ 
ಆ ಮಡಿಕೆಯನ್ಲೇ ಹಿಡಿದುಕೊಳ್ಳು ತ್ತಾ ರೆ ಆರಕ್ಷ ವನ್ನು ಅನ್ನ ದೊಡನೆ ಮಿಶ್ರ ಮಾಜಿ 
ಅದನ್ನು ರಕ್ತ ದೆ ಕೂಳು ಎಂದು ಕರೆಯುತ್ತಾ ರೆ. ಅಲ್ಲಿಂದ ಗು ನಗಾರಿ ಪ್ಯೂ 
ವವನು, ಅವನನ್ನು ಹಿಂಬಾಲಿಸುತ್ತಾ ಮಕ್ಕೊ ಬ್ಬ ಕಡಿದ ಹೋತದ ಕಾಲುಗಳನ್ನು ಕ 
ಗೋಣಿಯಃ9 ಮೇಲೆ ಎಳೆಯುವವನು, ಅವನ ಹಿಂದೆ ರಕ್ಕದ ಕೂಳು we 
ಅವನ ಹಿಂದೆ ಗುರಿಸಿನ ಯಜಮಾನ «ಯಾಹಹ'” ಎಂದು ಕೂಗುತ್ತಾ ಮುಂದುವರಿದಾಗ 
ಅವನ ಗುಂಪಿನವರೆಲ್ಲರೂ ಅವನ ಕೂಗಿಗೆ ಪ್ರತಿಯಾಗಿ ಕೂಗುತ್ತಾ "ಯಜಮಾನನನ್ನು 
ಹಿಂಬಾಲಿಸುತ್ತಾರೆ. ಈ ಗುಂಪು ಹೋತನನ್ನು ಎಳೆಯುತ್ತಾ ರಕ್ತದ ಕೂಳು ನಿರಡುಕ್ತಾ: 
ನಗಾರಿಯೊಡನೆ ಕೋಟಿಯ ಒಳಪ್ರಕಾರ ಒನ್ನೆ ಬಳಸಿ ಕೋಟಿಯ ದಿಡ್ಡಿ ಬಾಗಿಲಿನ 
ಮುಖಾಂತರವಾಗಿ ಬಿಸಿಲುಮಾರಮ್ಮನ ದೇವಾಲಯಕ್ಕೆ ಬರುತ್ತಾರೆ. ದೇನಾಲಯದ 
ಸುತ್ತಲೂ ರಕ್ತದ ಕೂಳು ಎರಚಿ ಅಲ್ಲಿಂದ ಆ ದೇಗುಲದ ಪೂಜೆಯ ಹಕ್ಕುದಾರರೆಲ್ಲರೂ 
ಭಾಸಮಾಡವ ಸುಣ್ಣ ದಕೇರಿಯನ್ನು ಒಮ್ಮೆ ಬಳಸಿ ಆ ಕೇರಿಯೆ ಮಧ್ಯೆ ಇರುವ 
ನಿದ್ದೆ ಪ್ರಾಜಿಯೆ ದೇವಸ್ಥಾ ನಕ್ಕೆ ಬರುತ್ತಾ ಕ್ರ” ಕೂಡಲೇ ದೇವರಿಗೆ ಅರತಿ ಮಾಡಿ, 
ಗುಡಿಯ ಮುಂದೆ ಗಟ ಈತ ಮಾಡಿ 'ಹೋತದ ಕಿವಿಯನ್ನು ಕೊಯ್ದು, ಆ ಬೆಂಕಿಗೆ 
ಹಾಕಿದ ನಂತರ ದೇವರಿಗೆ slid ಎಂದುಕೊಂಡು ಆ ಹೋತನನ್ನು ii: 
ಬಾರಿಸುವವನಿಗೇ ಕೊಟ್ಟು ಬಿಡುತ್ತಾ ರೆ. ಈ ಹಬ್ಬದಲ್ಲಿ ರಾಜಕೀಯ ಹಿನ್ನಲೆಯಾದ 


ತಹ ಮಾನವಿಕ ಕರ್ಣೂಟಿಕೆ 


ಕೋಟಿಯ ರಕ್ಷಣೆಯನ್ನು ಗುರುತಿಸಬಹುದಾಗಿದೆ. ಅಷ್ಟೇ ಅಲ್ಲನೆ ಜನಸಾಮಾನ್ಯನಾದ 
ನಗಾರಿ ಬಾರಿಸುವವನ ಜೀವನವನ್ನೂ ಅರಿಯಲು ಸ್ವಲ್ಪಮಟ್ಟಿಗೆ ಸಹಾಯಕಾರಿಯಾಗಿದೆ, 
ರಕ್ತದ ಕೂಳು ಎರಚುವುದನ್ನು ಗಮನಿಸಿದಾಗ ತಾಂತ್ರಿಕ ಪದ್ಧತಿಯೇ? (ಕಾಳಮುಖ, 
ಜ್ಲೈರನಿ) ಈ ಪೂಜೆ ಪದ್ಧತಿಯೇ? ಎಂಬ ಪ್ರಶ್ನೆ ಎಂತಹನರಿಗಾದರೂ ಮನದಲ್ಲೇಳುವುದು 
ಸಹಜನೇ ಅಗಿದೆ. ಅದರೆ ಈ ಜನಾಂಗ ಇದಾಪೆದಕ್ಕೂ ಉತ್ತರ ಹೇಳುವ ಸ್ಥಿತಿಯಲ್ಲಿಲ್ಲ. 

ಉತ್ತ ನಹಳ್ಳಿ ಅಮ್ಮನ ಜಾತ್ರೆಯಾದ ಒಂದು ವಾರಕ್ಕೆ, ಸೋಮವಾರದಂದು 
ಬಿಸಿಲುಮಾರನ್ಮುನ ಪೂಜೆಯ ಹಕ್ಕುದಾರರು ತಮ್ಮ ಮನೆಗಳಿಗೆ ಸುಣ್ಣ ಬಳಿದ 
ಕೆಮ್ಮಣ್ಣ ಇಟ್ಟ ಬಟ್ಟೆಗಳನ್ನು ಶುಭ್ರಮಾಡಿ ಮಾರಿಮಡೆಯ ಹಬ್ಬದ ಆಚರಣೆಗಾಗಿ 
ಕಾಯುತ್ತಿರುತ್ತಾರೆ.  ಮಾರಿಮಡೆಯೆಂದು ಮನೆಯವರೆಲ್ಲರೂ ಮಿಂದು ಶುಭ ಬಟ್ಟೆ 
ಗಳನ್ನು ತೊಟ್ಟು ಉಪವಾಸದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಕೆಂಪುಮಣ್ಣಿ ನಿಂದ 
ಮಾಡಿದ ಹೊಸ ಮಡಿಕೆಯನ್ನು ತಂದು ಅರಿಶಿನ ಮಿಶ್ರಿತ ಅನ್ನವನ್ನು ಮಾಡಿಕೊಳ್ಳು 
ತ್ತಾರೆ, ಈ ಅನ್ನವನ್ನು ಮಡೆ ಎಂದು ಕರೆಯುತ್ತಾರೆ... ಈ ಮಡೆಯ ಮಡಿ 
ಕೆಯ ಬಾಯಿಗೆ ಒಂದು ಬಟ್ಟೆ ಕಟ್ಟಿ ಕುತ್ತಿಗೆಗೆ ಹೂಸುತ್ತಿ ಹರಳಿನ ಕುಂಕುಮವನ್ಪಿಟ್ಟ 
ತಯಾರಿ ಮಾಡಿಕೊಂಡಿರುತ್ತಾರೆ. ಈ ವೇಳೆಗಾಗಲೇ: ಪೂಜೆಯ ಹಕ್ಕುದಾರರು ಸುಣ್ಣದ 
ಕೇರಿಯಗ್ಲೀ ಇರುವ ಸಿದ್ದಪ್ಪಾಜಿ ದೇವಾಲಯದಲ್ಲಿ ಕಳಸವನ್ನು ಪೂಜಿಸಿ ಕೊಂಡು21 
ಕೇರಿಯೆನರ ನಗಾರಿ ಮತ್ತಿತರ ವಾದ್ಯಗಳೊಡನೆ ಜಿಲ್ಲಾ ಮರ್ಯಾದೆಗಳೊಡನೆ ಮಡಿ 
ವಾಳನ ನಡೆಮುಡಿಯನ್ನು ತಯಾರಿ ನಡೆಸುತ್ತಾ ಕ್ಕಿ ಆಯಾ ಮನೆಗಳಲ್ಲಿ ವಯಸ್ಸಿಗೆ 
ಬಾರದ ಹೆಣ್ಣ ಮಕ್ಕಳನ್ನು (ಅರ್ಹರು) ಚೆನ್ನಾಗಿ ಅಲಂಕರಿಸಿ ಪೂಜೆಯನ್ನು ಹೊತ್ತು 
ಅನರವರ ಮನೆನುಂದಿಗಳೆಲ್ಲರೂ ಸಿದ್ದಪ್ಪಾಜಿಯ ದೇವಸ್ಥಾನಕ್ಕೆ ಬರುತ್ತಾರೆ. ನಂತರ 
ಕಳಸಕ್ಕೆ ಆರತಿ ಮಾಡಿ ಸಿದ್ದ ಪ್ಪಾಜಿಯ ದೇವಾಲಯದ ಎದುರಿಗೆ ಎರಡು ಹೋತಗಳನ್ನು 
ಬಲಿಗೊಡುತ್ತಾರೆ. ಪೂಜಿಸಿದ: ಕಳಸವನ್ನು ಒಂದು: ಹೆಣ್ಣುಮಗಳ: ತಲೆಯ ಮೇಲೆ 
ಸಿಂಬಿಯನ್ನಿರಿಸಿ ಅದರ ಮೇಲೆ ಕಳಸವನ್ನು ಹೊರಿಸುತ್ತಾರೆ. ಅಲ್ಲಿಂದ ವಾದ್ಯ ಮೊದಲತಿ 
ಹೊರಡುತ್ತದೆ. ಆ ದೇವಾಲಯದ ಅನರಣದಿಂದಕೇ ಮಡಿವಾಳನು ನಡುಮುಡಿಯನ್ನು 
ಹಾಸುತ್ತಾನೆ. ಅದರ ಮೇತಿ ಮೊದಲು ಕಳಸ ಹೊತ್ತವರು ನಂತರ ಮಡಿ ಹೊತ್ತ 
ಹೆಣ್ಣುಮಕ್ಕಳು, ಅನರ ಇಕ್ಕೆಲಗಳಲ್ಲಿ ಅರಮನೆಯ ಮರ್ಯಾದೆಗಳು ಹೊರಡುತ್ತವೆ. 
ಇವರೆಲ್ಲರ ಹಿಂದೆ ನುಡಿಯೆ ಬಳಗ ಹೊರಟು ಬಿಸಿಲುಮಾರಮ್ಮನ ದೇವಾಲಯಕ್ಕೆ 
ಬರುತ್ತಾರೆ. ದೇವಾಲಯಕ್ಕೆ ಬಂದೊಡನೆ ಜೀವಾಲಯದ ಹೊರಗೆ ಕಳಸಕ್ಕೆ, ಆರತಿ 
ಬೆಳಗಿ ಇಡಿಗಾಯನ್ನು ಒಡೆಯುತ್ತಾರೆ. ನಂತರ ಕಳಸ ಮತ್ತು ಎಲ್ಲಾ ಮಡೆಗಳನ್ನು 
ಗರ್ಭಗುಡಿಯಲ್ಲಿ ಇಟ್ಟು ಅರತಿಯನ್ನು ಡೇವಿಗೆ ಬೆಳಗಿ ಎಲ್ಲರಿಗೂ ತೀರ್ಥ ಪ್ರೋಕ್ಷಣೆ 
ಮಾಡುತ್ತಾರೆ. ನಂತರ ದೇಗುಲದಿಂದ ಸಿದ್ಧಾಪ್ಪಾಜಿಯ ದೇಗುಲಕ್ಕೆ ವಾದ್ಯಗಳೊಡನೆ 
ಜಿಲ್ಲಾ ಮರ್ಯಾಡೆಗಳೊಡನೆ ನಡುಮುಡಿಯೊಡನೆ ಬಂದಂತೆಯೇ ಹಂದಿರುಗುತಾ ಕೆ. ಸಿದ್ಧ 


— 


ಪ್ಪಾಜಿಯ ದೇವಾಲಯದಲ್ಲಿ ಕಳಸವನ್ನು ಮಡೆಗಳನ್ನು ಇಟ್ಟು ಪೂಜಿಸಿ ಮಹಾಮಂಗಳಾ 


ಮೈಸೂರು ನಗರದ ಕೋಟಿ ಬಿಸಿಲುಮಾರನ್ನು ಪಃ 


ರತಿ ಬೆಳಗಿ ಎಲ್ಲರಿಗ ತೀರ್ಥ ಪ್ರೋಕ್ಷಣೆ ಯಾದನಂತರ ತಮ್ಮ ತಮ್ಮ ಮಡೆಗಳನ್ನು ಹೊತ್ತು 
ಅನರನರ ಮನೆಗಳಿಗೆ ತೆರಳುತ್ತಾರೆ. ಬಲಿಗೊಟ್ಟ ಹೋತದ ತಲೆ ಮತ್ತು ಕಾಲುಗಳನ್ನು 
ನಡುಮುಡಿ ಹಾಸಿದೆ ಮುಡಿವಾಳನಿಗೆ ಕೊಡಲಾಗುತ್ತ ದೆ. ಇತರ ಭಾಗಗಳನ್ನು ಗುಂಪಿನನ 
ರೆಲ್ಲಾ ಹಂಚಿಕೊಂಡು ಅಟ್ಟು ಉಂಡು ನಲಿಯುತ್ತಾರೆ. ಈ ಮಾರಿನುಡೆಯ ಹೆಬ್ಬ 
ಯಾನ್ರೆಸೇ ಬದಲಾನಣೆಯೂ ಇಲ್ಲದೆ ಎಂದಿನಿಂದಲೂ ಒಂದೇ ಸಮನೆ ಇಂದಿಗೂ ನಡೆ 
ಯುತೆ ಡೆ. (ಸಾಧಾರಣವಾಗಿ ಗ್ರಾಮಗಳಲ್ಲಿ ಗ್ರಾಮದೇವತೆಗೆ ಫಸಲು ಹುಲುಸಾಗಿ 


- ಬೆಳೆದ ವರ್ಷಗಳಲ್ಲಿ ಈ ಮಾರಿವುಡೆಯನ್ನು ಅಚರಿಸಲಾಗುತ್ತದೆ. ನಗರಗಳಲ್ಲೂ ಈ ಹಬ್ಬ 


ಈ ಜನಾಂಗದ ಅರ್ಥಿಕ ಮಟ್ಟವನ್ನು ಸೂಚಿಸುತ್ತದೆ.) 
ಉತೆ ನಫ್ಪಿ ಅಮ್ಮನ ಜಾತ್ರೆನಡೆದ ಎರಡನೆಯ ವಾರ ಆಚರಿಸುವ ಮಾರಿಸಿಡಿ 


ವರ್ಷಕ್ರೆ ಕೊನೆಯ ಹೆಬ್ಬ. ಅದನ್ನು ಸೋಮವಾರದಂದು ಆಚರಿಸುತ್ತಾ ರೆ. ಬಿಸಿಲು 


ಮಾರನ್ಮನಿಗೆ ಈ ಹಬ್ಬದಂದು ತುಸ್ಪ್‌, ಜೇನುತುಪ್ಪ, ಹಣ್ಣಿ ನರಸ್ಕ ನಿಂಬೆಹಣ್ಣಿನ ರಸದಿಂದ 
ಅಭಿಷೇಕ ಮಾಡಿ ತಂಬಿಟ್ಟಿನ ತಂಪಿನ ಅರತಿಯನ್ನು ಬೆಳಗುತ್ತಾ ರೆ ನೂರಾರು ಜನ 
ಭಕ್ಕರು ಸುಣ್ಣದಕೇರಿ, ಶಿವರಾಂಪೇಟಿ, ಇಟ್ಟಿಗೆಗೂಡು, ಅಶೋಕಪುರಂ, ಚಾಮುಂಡಿ 


` ಪುರಂ, ನಜರ್‌ಬಾದ್‌ ಮತ್ತು ತುಳಸಿದಾಸ್‌ ಅಸ್ಪತ್ರೆಯ ಬಳಿ ಇರುವವರು ಪೂಜಾ 


ಸಾವಗ್ರಿಗಳೊಡನೆ ಬಂದು ಜೀವಿಗೆ ತಂಪಿನ ಅರತಿ ಸೆಳಗಿ ಹೋಗುತ್ತಾರೆ. ಸಂಜೆ ಐದು 
ಗಂಟಿಯ ವೇಳೆಗೆ ಅರನುಷೆಯಿಂದ ತನ್ಮುಡಿಯವರು ಒಂದು ಕುಕ್ಕೆ ಗುಗ್ಗರಿ ಎರಡು : 
ಎಳೆನೀರು ಪೂಜಾಸಾಮಗ್ರಿಗಳೊಡನೆ ತಂಪಿನ ಅರತಿಗಳನ್ನು ನಡುವುಡಿಯ ಮೇಲೆ 
ಮಾರ್ತಾಂಡ ದ್ವಾರದ ಮೂಲಕ ತರುತ್ತಾರೆ. ನಂತರೆ ಅವರೇ ಬಿಸಿಲುಮಾರನ್ಮುನ 
ಪೂಜೆ ಮಾಡಿ ಆರತಿಯನ್ನು ಬೆಳಗಿ ನಂತರ ತಂಪಿನ ಅರತಿಯನ್ನು ಬಿನ್ನ ಮಾಡಿ ಅರ್ಧ 
ಪಾಲು ಅರನಗನೆಗೆ ತೆಗೆದುಕೊಂಡು ಮಿಕ್ಸೆಲ್ಲವನ್ನೂ ಪೂಜೆಯ ಹಕ್ಬುದಾರರಿಗೆ ಕೊಟ್ಟು 
ನಡೆಮುಡಿಯ ಮೇಲೆ ಅರಮನೆಗೆ ಹಿಂದಿರುಗುತ್ತಾರೆ. 

ಈಗೆ 50 ವರ್ಷಗಳ ಹಿಂದೆ ಬಿಸಿಲುಮಾರನ್ಮುನ ಗುಡಿಯವರು ಸಿಡಿಯನ್ನು 
ಕೆಟ್ಟಿತ್ತಿದ್ದರೂ22 ಸಿಡಿಯಾಡುವನನು ಒಂದು ವಾರದಿಂದಸೇ ಸಾತ್ವಿಕ ಆಹಾರವನ್ನು 


:  ಉಂಡುಸಿಡಿಯಾಡುವ ದಿನ ಸಂಪೂರ್ಣ ಉಸವಾಸದಿಂದಲೇ ಸಿಡಿಯಾಡುತ್ತಿದ್ದ. 1920ರ 


ಬ i EU 


ದಶಕಗಳಲ್ಲಿ ಸಿಡಿಯಾಡುನ ಓರ್ವವ್ಯಕ್ತಿಗೆ ಬಲವಾದ ಪೆಟ್ಟಾದ ಕಾರಣದಿಂದ ಸಿಡಿ 
ಯನ್ನು ಬೊಂಬೆಗಳಿಂದಲೇ ಆಡಿಸುತ್ತಿದ್ದರು. ಇತ್ತೀಚಿಗೆ ಮಾರಿಸಿಡಿ ತಂಪಿನ ಆರತಿ 
ಯಿಂದ ಹೆಬ್ಬ ಮುಕ್ತಾಯವಾಗುತ್ತಿ ರುವದು ಸಂಪ್ರದಾಯ ಮಡಿಲಲ್ಲಿ ಮಹತ್ತರವಾದ 
ಬದಲಾವಣೆ ಎನ್ನಬಹುದು. 

ಕೊನೆಯದಾಗಿ ಪ್ರತಿದಿನವೂ ನಡೆಯುವ ಪೂಜಿ ಆಧುನಿಕ ಜಗತ್ತಿನಲ್ಲಿ ವೈಜ್ಞಾ 
ಪಿಕ ಬೆಳಕಿನಲ್ಲೂ ಪ್ರಕೃತಿಯೆ ಕಡೆ ಭೀತಿಯ ನೋಟ ಎಂತಹನರಿಗಾದರೂ ನಂಬುಗೆ 
ಯನ್ನು ರೂಪಿಸುನಂತೆಹುದು ಮಕ್ಕಳಿಗೆ, ಕೆಲವು ವೇಳೆ ದೊಡ್ಡವರಿಗೂ ಬರುನ ಅನೇಕ 


p- ಹಾ 
ರೀತಿಯ ಸಿಡುಬಿಗೆ ನಿವಾರಣೆ ಹಾಗೂ ತಂಪಿನ ಕುರುಹಾಗಿ ರಕ್ಷೆ ನೀಡಲು ಸತತವಾಗಿ 


ತ್ಲಿಲ ಮಾನವಿಕ ಕರ್ಣಾಟಕ 


ಬೇಸರಗೊಳ್ಳಡೆ ಪೂಜೆಗಳನ್ನೊಪ್ಪಿಸಿಕೊಳ್ಳುತ್ತಿರುವ ಬಿಸಿಲುಮಾರಮ್ಮನ ಗುಡಿಗೆ ' 
ಸಾವಿರಾರು ಜನ ಭಕ್ತರು ಬೆಳಗಿನಿಂದ ರಾತ್ರಿ ಹೆತ್ತು ಗಂಟೆಯವರೆಗೂ ತಮ್ಮ ಪೂಜೆ 
ಯನ್ನು ಸಲ್ಲಿಸುತ್ತಾ ರೆ, ಈ ಭಕ್ತರು ತಮ್ಮೊಡನೆ ಸಿಡಿಬು ಕಾಣಿಸಿಕೊಂಡವರನ್ನೂ 
ಕರೆದುಕೊಂಡು ಜೊತೆಯಲ್ಲಿ ಎಳನೀರು, ಕೈ ಎಣ್ಣೆ, ಅರಿಶಿನಕುಂಕುಮು, ಹೂವು ಕಡ್ಡಿ 
ಕರ್ಪೂರ, ಮೊಸರನ್ನ, ಕೋಳಿಮರಿಗಳನ್ನು ತರುತ್ತಾರೆ. ಬಿಸಿಲುಮಾರಮ್ಮ ನಿಗೆ ಮತ್ತು 
ಪಕ್ಕದಲ್ಲಿರುವ ಚಿಕ್ಕಮ್ಮನಿಗೆ ಕರೆತಂದವರಿಂದ ಎಳೆನೀರಿನಿಂದ ಅಭಿಷೇಕ ಮಾಡಿ ಅರಶಿನ 
ಕುಂಕುಮವನ್ನಿಟ್ಟು ಕಡ್ಡಿ ಹಚ್ಚಿ ಕಾಯೊಡೆದು ಮೊಸರನ್ನ ನೈವೇದ್ಯ ಮಾಡಿ ಆರತಿ 
ಬೆಳಗಿಸುತ್ತಾರೆ. ನಂತರ ತಾವು ತಂದಿದ್ದ ಕೋಳಿಗಳನ್ನು (ಕೆಲವರು) ತಾವೇ ಬಲಿ 
ಗೊಟ್ಟು ಹೋಗುವರು, ಮತ್ತೆ ಕೆಲವರು ಪೂಜೆಯ ಹಕ್ಬುದಾರರಿಗೆ ಕೊಟ್ಟು 
ಹಿಂದಿರುಗುತ್ತಾರೆ. ಅನೇಕರು ತಂಪಿನ ಆರತಿಯನ್ನು ಬೆಳಗಿ ತಾಯಿಯ ಮೇಲಿಂದ 
ಸುರಿದ ಎಳನೀರು ಮತ್ತು ಅರಶಿನ ಕುಂಕುಮ ಹೂವೆಗಳನ್ನು ಪ್ರಸಾದದಂತೆ ತೆಗೆದು 
ಕೊಂಡು ಆಕೆಯ ಮೇಲಿರುವ ಬೇವಿನ ಎಲೆಯನ್ನು ತೆಗೆದುಕೊಂಡು ಆಸ್ಲೆ ನಿಂತಿರುವ 
ಎಳೆನೀರನ್ನು ತಾವ ಪ್ರೋಕ್ಷಣೆ ಮಾಡಿಕೊಂಡು ಹಿಂದಿರುಗುವ ನಾಗರಿಕರ ಪದ್ಧತಿಯನ್ನು 
ಇಂದಿಗೂ ಕಾಣಬಹುದಾಗಿದೆ. ಸ 

ಒಟ್ಟಿ ನಲ್ಲಿ ಬಿಸಿಲಿನಲ್ಲಿ ಕಾದು ತನ್ನ ಭಕ್ತರಿಗೆ ಬಿಸಿಲಿನ ರುಳದಿಂದ ಉಂಟಾಗುವ 
ರೋಗಗಳನ್ನು ನಿವಾರಣೆ ಮಾಡಿ ತಂಪು ಉಂಟುಮಾಡುತ್ತಿರುವ ಈ ಗ್ರಾಮದೇವಕೆಯ 
ಅಂದು ಕೋಟೆಯೊಳಗೆ ಮತ್ತು ಇಂದು ಕೋಟಿಯ ಪಕ್ಕದಲ್ಲೆ ಇರುವುದರಿಂದ ಕೋಟಿ 
ಬಾರಮ್ಮ ಎಂಬ ನಾಮಥೇಯದಿಂದ ಜನಸ್ರಿಯಳಾಗಿರುವಳೆಂಬುದು ಸ್ಪಷ್ಟ 
ವಾಗುತ್ತದೆ. 


N 


ಆ wa (2 


ಅ 0 ಆಆರ0ಾ 


10 


11 
12 


13 
14 
15 
16 
17 
18 
19 


20 


ಮೈಸೂರು ನೆಗರದ ಕೋಟಿ ಬಿಸಿಲುಮಾರಮ್ಮ ರ್ನ 
ಅಡಿ ಟಿಪ್ಪಣಿಗಳು 


ಬೆನಗಲ್‌ ರಾಮರಾವ್‌ ; ಪುರಾಣನಾಮಚೂಡಾಮಣಿ, 7 ನೇ ಅಧ್ಯಾಯ 

ಪು. 28 

ಮೈ ಸೂರು ಸಂಸ್ಥಾನದ ಪ್ರಭುಗಳು ಶ್ರೀಮನ್ಮಹಾರಾಜರನರ ವಂಶಾವಳಿ) 
ಭಾಗ 2, ಪುಟ 90 

Colonel Wilks : History of Mysore, p. 41 

ಮೈ ಸೂರು ಸಂಸ್ಥಾನದ ಪ್ರಭುಗಳು ಶ್ರೀಮನ್ಮಹಾರಾಜರವರೆ ವಂಶಾವಳಿ 


1187೩1೩0೩೧೩ Rao : History of Mysore, 101-1 
p.35 & 518 


ಮೈಸೂರು ದೊರೆಗಳ ಪೂರ್ವಾಭ್ಯುದೆಯ ವಿವರ, 1, 2 ಮತ್ತು 1.9 
ಚಿಕ್ಕದೇವರಾಜರ ನಂಶಾವಳಿ-ಪುಟ ೨೩ 

ಮೈಸೂರು ಒಡೆಯರು, ಕೆ.ಬಿ. 530, ಹತ್ತೊಂಬತ್ತನೆಯ ಶತಮಾನ 
ಮೈಸೂರು ಸಂಸ್ಥಾನದ ಪ್ರಭುಗಳು) ಶ್ರೀಮನ್ಮಹಾರಾಜರ ವಂಶಾವಳಿ ಭಾಗೆ l, 
ಪುಟ 242 

ಮೈಸೂರು ಸಂಸ್ಥಾನದೆ ಪ್ರಭುಗಳು ಶ್ರೀಮನ್ಮಹಾರಾಜರೆ ವಂಶಾವಳಿ ಭಾಗ 2 
ಪು. 140-42 

Constance E. Parsons : Mysore City, p. 132 

ಈ ಗುಂಪಿನವರು ಹಿಂದಿನಿಂದ ನಡೆದುಕೊಳ್ಳುತ್ತಿದ್ದಂತೆಯೇ ಇಂದಿಗೂ 
ನಡೆದುಕೊಳ್ಳು ತ್ತಿದ್ದಾರೆ. 

ಪತ್ರದ ಅಂಕೆ 321, ತಾರೀಕು 13-2-1912 

ಕ್ರಮಸಂಖ್ಯೆ 421, ಸತ್ರೆದ ಅಂಕೆ 1843, ತಾರೀಕು 8-11-23 

ಹೆರಿಕೆ--- ತಾರೀಖು 29 ಮೇ 1924 

ಕ್ರಮಸಂಖ್ಯೆ 45, ವಿಷಯ : ಮಾರಿಸಿಡಿ, ಸಂಪುಟ 2 

ಕ್ರಮಸಂಖ್ಯೆ 421. ಪತ್ರಸಂಖ್ಯೆ 321 ತಾರೀಕು 13-1-1912 

ಅದೇ 

ದೂ ಸಂದರ್ಭದಲ್ಲಿ ಹೋತೆದೆ ಚರ್ಮ ಹೆರಿದರೆ ನಗಾರಿಯೆನನಿಗೆ ಉಪಯೋಗೆದೆ 
ಕೊರತೆಯಾದೀತೆಂದು ಅದರೆ ತಳಕ್ಕೆ ಗೋಣಿಯನ್ನು ಉಪಯೋಗಿಸುತ್ತಾರೆಂದು 
ಹೇಳಲಾಗಿದೆ. 

ಹೋತದ ಯಾವ ಅಂಗೆವಾದರೊ ಆದೀತು ; ಅದರೆ ಚೀರೆಡೆ ತುಂಡರಿಸಿದರೆ 
ನಗಾರಿಯನನಿಗೆ ಆರ್ಥಿಕ ನಸ್ಟ್ರವಾಗುವುನೆಂದು ಅದೆರ ಕಿವಿಯನ್ನು ಮಾತ್ರೆ ಅಗ್ನಿಗೆ 


ಅರ್ಪಿಸುತ್ತಾರೆ: 


೪೦ 


21 


22 
23 


ಮಾನನಿಕ ಕರ್ಣಾಟಕ 


ಒಂದು ಹಿತ್ತಾಳೆ ಚೊಂಬಿಸಲ್ಲಿ ಅರಿಶಿನಕುಂಕುವಮ ಒಂದು ಪಾವಲಿ ಬಿಲ್ಲೆ ಬಳೆ. 


ಬಿಜ್ಜೊಲೆ ಕರಿಮಣಿಯನ್ನು ಹಾಕಿ ದೇವಿಯ ಮುಖವಾಡಪಿಟ್ಟು ಅಡಕೆ ಹೂಗಿ 
ನಿಂದೆ ಅಲಂಕರಿಸುತ್ತಾರೆ: ಇದಕ್ಕೆ ಕಳಸವನ್ನು ಪೂಜಿಸಿಕೊಡುವುದು ಎನ್ನು ತ್ತಾರೆ. 
ಬಿ. 422 ಕಡತದ ಅಂಕೆ 46, ವಿಷಯ : ಮಾರಿಸಿಡಿ 

ಕಾನ್ಸ್‌ಟಿನ್ಸ್‌. ಇ. ಪಾರ್‌ಸೆನ್ಸ್‌ ರವರು “ಮೈಸೂರು ಸಿಟಿ” ಗ್ರಂಥದಲ್ಲಿ ಈ 
ಹಿರಿದೇವತೆಯ ಗುಡಿಯು, ಗೋಪುರದ ಗಡಿಯಾರದ ಹೆತ್ತಿರೆ ಹಳೆ! ಅಂಚೆ 
ಕಛೇರಿಯ ಬಳಿಯಲ್ಲಿ ಎರಡು ಚರ್ಚುಗಳ ಸಮಾಪದಲ್ಲಿ ಚೌಕಿ ಬಳಿ ಇದೆ 


ಎಂದು 1930 ರಲ್ಲಿ ತಿಳಿಸಿದ್ದಾರೆ. ಇದು ಈಗ ಅಶೋಕ ರೆಸ್ತೈಯ ಸಮಿಪ 


ಸಂಗಮ ಸಿನಿಮಾ ಮಂದಿರದ ಬಳಿ ಇದೆ. 


ಜಿ. ಆರ್‌. ಕುಪ್ಪುಸ್ಥ್ವಾಮಿ 


ಕಾಂಚೀಪುರದ ವರದರಾಜಸ್ವಾಮಿ ದೇವಾಲಯದ 
ರಾಜಕೀಯ ಇತಿಹಾಸ ಹಾಗೂ 
ಸಾಮಾಜಿಕ ವ್ಯವಸ್ಥೆ 


ಕಾಂಚೀಪುರ 


ಇತಿಹಾಸ ಪ್ರಸಿದ್ಧವಾದ ಕಾಂಚೀಪುರವೆ ಅನಾದಿಕಾಲದಿಂದಲೂ ಒಂದು ಹೆಸರು 
ವಾಸಿಯಾದ ಮುಕ್ತಿ ಕ್ಷೇತ್ರವಾಗಿದೆ. ಶ್ರೀವೈಷ್ಣ ವರು ತಮ್ಮ ಜೀವಮಾನ ಕಾಲದಲ್ಲಿ 
ಸಂದರ್ಶಿಸಿ ಸೇವೆ ಸಲ್ಲಿಸಬೇಕಾದ ನಾಲ್ಕು ದಿವ್ಯ ಕ್ಷೇತ್ರಗಳಲ್ಲಿ ಕಾಂಚೀಪುರವನ್ನು 
ಒಂದು ಪ್ರಮುಖ ಕ್ಷೇತ್ರವೆಂದು ಪರಿಗಣಿಸಿದ್ದಾರೆ. ಕಾಂಚೀಪುರದ ವರದರಾಜಸ್ವಾನಿ, 
ಶ್ರೀರಂಗದ ರಂಗನಾಥಸ್ವಾಮಿ, ತಿರುಪತಿಯ ಶ್ರೀನಿನಾಸ ಸ್ವಾಮಿ - ಈ ದೇವರುಗಳು 
ಶ್ರೀ ವೈಷ್ಣವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಳಾಗಿದ್ದಾರೆ. ಕಾಂಚೀಪುರವು ಇತಿಹಾಸ 
ಹಾಗೂ ಶಿಕ್ಷಣ ರಂಗದಲ್ಲಿ ಸಾಂಸ್ಕೃತಿಕ ಕೇಂದ್ರ ಮತ್ತು ಪ್ರಮುಖ ಫಟಕಾ ಸ್ಥಾನ 
ಪಿದು ಮೆರೆದಿದೆ. ಶಿವಕಾಂಚಿ ಹಾಗೂ ವಿಷ್ಣುಕಾಂಚಿಯೆಂದು ಕಾಂಚೀಪುರವನ್ನು 
ಎರಡು ಪ್ರಮುಖ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಶಿವಕಾಂಚಿಯು ಪ್ರಮಾಣದಲ್ಲಿ 
ದೊಡ್ತೆ ದಾಗಿದೆ. ಪ್ರಮುಖ ಶಿವಾಲಯೆಗಳಾದ ಕೈಲಾಸನಾಥ, ಏಕಾಂಬರೇಶ್ವರ 
ಹಾಗೂ ಕಾಮಾಕ್ಷಿ ಅಮ್ಮ ನ್‌ ಈ ದೇವಕೆಗಳ ದೇವಾಲಯಗಳನ್ನು ಇಲ್ಲಿ ಕಾಣು 
ತ್ಮೇವೆ. ವಿಷ್ಣುಕಾಂಚಿಯು ಪ್ರಮಾಣದಲ್ಲಿ ಸಣ್ಣದಾಗಿದ್ದು, ಅದರ ಹಿರಿಮೆಯು ವರದ 
ರಾಜ ಸ್ವಾಮಿ ದೇವಾಲಯದ ಸುತ್ತಲೂ ಹೆಣೆದುಕೊಂಡಿದೆ. ವಿಷ್ಣು ಹಾಗೂ ಶಿವ 
ಕಾಂಚಿ, ಈ ಎರಡು ನಾಮಥೇಯಗಳು ತೀರ ಇತ್ತೀಚಿನದಾಗಿದ್ದು ಶ್ರೀ ಕೃಷ್ಣದೇವ 
ರಾಯನ ಶಿಲಾಶಾಸನದಲ್ಲಿ (1516) ಮೊಟ್ಟ ಮೊದಲಿಗೆ ಕೇಳಿಬರುತ್ತದೆ. ಕಾಂಚೀ 
ಪುರದ ಮೂಲ ಹೆಸರು ಅತ್ತಿ ಯೂರು ಅಥವಾ ತಿರುವತ್ತಿಯೂರು, ಅದು ವರದರಾಜ 
ಸ್ವಾಮಿ ದೇವಾಲಯದ ನೆರೆಹೊರೆಯ ಪ್ರದೇಶಗಳನ್ನು ಒಳಗೊಂಡಿತ್ತು. ಆಳ್ವಾರುಗಳ 
ಹಾಡುಗಳಲ್ಲಿ ಮತ್ತು ಚೋಳ ಅರಸರ ಶಿಲಾಶಾಸನಗಳಲ್ಲಿ ಈ ಮೂಲ ಹೆಸರಿನ ಉಲ್ಲೇಖ 
೧ಜಿ. ಹಿರೆಯ ಆಳ್ವಾರ್‌ ಎನಿಸಿಕೊಂಡ ಪೂದತ್ತಾಳ್ಡಾ ರ್‌ ಅವರು ವರದರಾಜಸ್ವಾಮಿ 


0 


೪೨ ಮಾನವಿಕ ಕರ್ಣಾಟಕ 


ಯನ್ನು ಆತ್ತಿಯೂರಾನ್‌ ಎಂದು ಕರೆದಿದ್ದಾರೆ. ತಿರುವತ್ತಿಯೂರು ಕ್ರಮೇಣ ಕಾಂಚೇ 
ಪುರಸಲ್ಲಿ ವಿಲೀನಗೊಂಡಿದ್ದು, ಮೊದಲಿಗೆ ಒಂದು ಪ್ರತ್ಯೇಕ ಗ್ರಾಮವಾಗಿತ್ತು. 13ನೇ 
ಶತಮಾನದ ಶಿಲಾಶಾಸನದಲ್ಲಿ ಮಾತ್ರ ಕಾಂಚೀಪುರದ ತಿರುವತ್ತಿಯೂರು ಎಂಬ 
ಉಸ್ಸೇಖನಿನೆ. ಅತ್ತಿಯೂರು ಶ್ರೀವೈ ಸ್ಹವರ ಮ :ಗಳಾಶಾಸನದಲ್ಲಿ ದಿವ್ಯ -ದೇಶವೆಂದು 
in ಪಡೆಯಿತು. 
ಸ್ಥಳ ಪುರಾಣದಲ್ಲಿ ಕಂಡು ಬರುವ ಕಥೆಯ ಪ್ರಕಾರ ಅತ್ತಿಯೊರು ಅಥವಾ ಅತ್ತಿ 
ಚೆ ಶೃತ್ರಿ'ಯು "ಹೀಗಿದೆ. ಅತಿ ಅಥವಾ ಔದುಂಬರ ವೃಕ್ಷವ ವೈಷ್ಣವರಿಗೆ ಅತಿ 
ಶ್ರೇಷ್ಠ ವೃಕ್ಷ. ವಿಷ್ಣು ಸಹಸ್ರ ನ ಇಮದಲ್ಲಿ ನಿಷ್ಣು ವನ್ನು "ಔದುಂಬರ' ಎಂದು ಸುಬೋ 
ಧಿಸ ಲಾಗಿದೆ. ವಿಷ್ಣು" ವಿಗ್ರಹನನ್ರು ರೂಪಿಸಲು ಮೊದಲಿಗೆ ಔದುಂಬರ ವೃಕ್ಷವನ್ನೇ 
ಉಪಯೋಗಿಸಲಾಗಿದ್ದು, ಅನಂತಸರಸ ಮಂಟಪದಲ್ಲಿ ಪ್ರತಿಷ್ಟಿಸಿರುವ *ಅತ್ತಿವರದ? 
ವಿಗ್ರಹನನ್ನು ಅತ್ತಿ ಮರದಿಂದ ಸಿದ್ಧನ ಡಿಸಲಾಗಿದೆ. ಮೊದಲಿಗೆ ಇದೇ ವರದರಾಜ 
ಸ್ವಾ ಆಳ ಮೂಲವಿಗ್ರ ಹವಾಗಿತ್ತು. ಅತ್ತಿಗಿರಿಯ ಮೂಲದ ಬಗ್ಗೆ ಮತ್ತೊಂದು ದಂತ 
ಕಥೆಯುಂಟು. ವೈಷ್ಣವ ಸಾಹಿತ್ಯದಲ್ಲಿ ವರದರಾಜ ಸ್ವಾ ಮಿಯನ್ನು ಹಸಿ ಸ್ಮಿಗಿರಿನಾಥ 
ಎಂದು ಉಗ್ಲೇಖಿಸಲಾಗಿದೆಯಲ್ಲದೆ ರಾಮಾನುಜಾಚಾರ್ಯರು ಮತ್ತು ಅನರ ಸಮ 
ಕಾಲೀನರಾಗಿದ್ದ ವರದರಾಜ ಸ್ವಾಮಿಯನ್ನು ಕೂರತ್ತಾ ಳ್ವಾರರು "ಕೌಗಿರೀಶ', «ಹಸ್ತಿ 
ಭೂಷಣ? ನೆಂದೂ ಕೊಂಡಾಡಿದ್ದಾ ! ರ ಇವರೆ ನಂತರವೆ. Mir ದೇಶಿಕರು ಅತ್ತಿಗಿರಿ 
ಯನ್ನು ಹೆಸ್ತಿಗಿರಿ ಕರಿಗಿರಿ ಅಥವಾ ದೇಶಮಳ್ಸ್‌, "ನಾಗಮಗ್ಸ್‌* ಎಂದು ಕರೆದಿದ್ದರು. 
ಕಲಪುತ ಶಾಸನಗಳಲ್ಲಿಯೂ ಕೊಡೆ ವರದರಾಜ ಸ್ವಾಮಿಯನ್ನು ಹಸ್ಮಿಗಿರಿಯ ದೇವತಿಂದ 
ಕರೆದಿದೆ. ಗಂಡ ಗೋಪಾಲನ ಕ್ರಿ.ಶ. 1272ರ ಶಾಸನವು “ದಿ ) ರದಾಚಲನಾಥ” ಎಂದು 
ಹೆಸರಿಸಿದೆ, ಸ ಸ ಳೆಪುರಾಣದ ಪ್ರಕಾರ, ಹಸಿ ಸ್ಲಿಗಿರಿಯು ಗಜೇಂದ್ರನ ನಿವಾಸಸ್ಕಾನವಾಗಿದ್ದು 
ಮಹಾವಿಷ್ಣು ವ್ರ ವ್ರೆ ವರದರಾಜಸ್ವಾ ನಿಯ ರೊಸದಲ್ಲಿ ಗಜೇಂದ್ರನಿಗೆ ಮೊಸಳೆಯ ಹಿಡಿತ 
ದಿಂದ ಮೋಕ್ಷ ಮೊರಕಿಸಿದನೊದು ಹೇಳಲಾಗಿದೆ. ಅಲ್ಲದೆ ವರದರಾಜಸ್ವಾಮಿಯ 
ಮೂಲ ಗರ್ಭಗೃಹೆವು ಕೂಡ ಎತ್ತರವಾದ ವೇದಿಕೆಯ ಮೇಲಿದೆ. ಹಸ್ತಿಗಿರಿ ಅಥವಾ 
ಮಸ್ಸೆಯೆದು ಪ್ರಸಿದ್ಧಿ ಯಾಗಿದೆ. ಹೆಸ್ತಿಗಿರಿಯು ತಮಿಳರಲ್ಲ ಅತಿ ತಿ ಗಿರಿಯೆದು ಪರಿ 
ವರ್ತನೆಗೊಂಡಿದ್ದು ಈ ವೇದಾಂತ ” ಕೀತಿಕರ ಕೃತಿಗಳಲ್ಲಿ ವರದರಾಜ ಸ್ವಾಮಿ 
ಯನ್ನು "ಅತ್ರಿ ಗಿರಿ? ಅಳ್ವಾರ್‌" ಎಂದು ಕರೆಯಲಾಗಿದೆ. ಶಾಸ ಸನಗಳಲ್ಲಿಯೂ ಕೂಡ ಅತ್ತಿ 
ಯು ನಾಮಥೇಯವು ಸ ಸಂಸ್ಕೃತದಿಂದ ಇದೇ ರೀತಿ ರೂಪಾಂತರ ಹೊಂದಿರಬೇಕು. 
ಅದೇ ಮಾದರಿಯಲ್ಲಿ ಮಳಿ ಮಾಮಲ್ಲಪುರಂ ಎಂಬುದು ಮಹಾಬಲಿಪುರಂ ಎಂದೂ ಕಾಂಚಿ 
ಅಥವಾ ಕಾಚಿವೇಡು ಕಾಂಚೀಪುರಂ ಎಂದೂ ಸಂಸ್ಕತ ರೂಸವನ್ನು ಹೊಂದಿವೆ. 
ಮತ್ತೆರಡು ಹೆಸರುಗಳು ವೈಸ್ಣ ವ ಸಾಹಿತ್ಯದಲ್ಲಿ ಕೇಳಿಬರುತ್ತ ನೆ. ಕಾಂಚೀಪುರನನ್ನು 
ಶ್ರೀ ವ ಷ್ಲವರು ಸೆರುಮಾಳ್‌ ಕೋಯಿಲ್‌ ಹಾಗೂ ತ್ಯಾಗ ಮಂಡಲನೆಂದು ತಂಧೆ 
ಧಕೆಯೆನ ವಾಡಿಕೆಯಿದೆ. ಮೊದಲನೆಯ ಹೆಸರು ಅಧಿಕ ನ ಪ್ರಚಾರದಲ್ಲಿದ್ದು ರಾಮಾ 


[ 


ಕಾ೦ಚೀಪುರದ ನರೆದೆರಾಜಸ್ವಾ ನಯ ದೇನಾಲಯದೆ ರಾಜಕೀಯ ಇತಿಹಾಸ ೪ 


ನುಜರ ಕಾಲದಿಂದಲೂ ಶ್ರೀಕಂಗವು ಕೋವಿಲ್‌ ಎಂದ್ಕೂ ತಿರುಪತಿಯು ತಿರುಮಕೈ 
ಯೆಂದು, ಮತ್ತು ಕಾಂಚಿಯು ಪೆರುಮಾಳ್‌ ಕೋಯಿಲ್‌ ಎಂದು ಪ್ರಸಿದ್ಧಿ ಪಡೆದಿನೆ, 
ಎರಡನೆಯ ಹೆಸರು 13ನೆಯ ಶತಮಾನದಿಂದ ಈಚೆಗೆ ಎನ್‌ಬಳಗಿಯ ಪೆರುಮಾಳ್‌ 
ಜೀಯರ್‌ ಅವರ «ಗುರುಸರಂಪರೆ' ಮತ್ತು ಅಳಗಿಯ ಮನವಾಳ ನಾಯನಾರ್‌ ಆವರ 
"ಆಚಾರ್ಯ ಹೃದಯಂ' ಎಂಬ ಗ್ರಂಥಗಳಲ್ಲಿ ಉಸ್ಲೇಖಿಸಲಾಗಿದೆ. ಆದರೆ ಈ ಎರಡನೆಯ 
ಹೆಸರು ಅಷ್ಟು ಪ್ರಚಾರದಲ್ಲಿಲ್ಲ. ಕಾಂಚಿಗೆ ತ್ಯಾಗಮಂಡಲನೆಂಬ ಹೆಸರು ಬರಲು ಸರಿ 

ಯಾದ ಕಾರಣವನ್ನು ಮುಂದೂಡಲು ಸಾಧ್ಯವಾಗದಿದ್ದರೂ ತ್ಯಾಗ ಅಂದರೆ ಕೊಡುಗೈ 
ಯೆಂದು ಅರ್ಥೈಸಿದರೆ, ವರದರಾಜರು ಕೊಡುಗ್ಸೆ ದೇವರೆ6ದು ಪ್ರಸಿದ್ಧಿಯಾಗಿರುವ 
ಕಾರಣ ಈ ಹೆಸರು ಬಂದಿರಬಹುದೆಂದು ಊಹಿಸಬಹುದು. ಅದೇ ರೀತಿ ಶ್ರೀರಂಗವನ್ನು 
ಭೋಗಮಂಡಲ ಹಾಗೂ ತಿರುಮಖ್ಸೆ ಯನ್ನು ಪುಷ್ಪಮಂಡಲವೆಂದು ಕರೆಯುವ ವಾಡಿಕೆ 
ಯಿದೆ. 


ವರದರಾಜ ಸ್ಥಾಮಿ 


ವರದರಾಜ ಸ್ವಾಮಿ ದೇವಸ್ಥಾನವನ್ನು ಮೊಟ್ಟ ಮೊದಲಿಗೆ ಉಲ್ಲೇಖಿಸಿರುವ 
ಕೀರ್ತಿಯೂ ಕೂಡ ಪೂದತ್ತಾಳ್ವಾರ್‌ ಅವರಿಗೇ ಸಲ್ಲತಕ್ಕೆದ್ದು. ಪೂದತ್ತಾಳ್ವಾರ್‌ 
ಅವರನ್ನು 1129ರ ಶಾಸನವೊಂದರಲ್ಲಿ ತಿರುವತ್ತಿಯೊರ್‌ ದೇವರನ್ನು ಹಾಡಿ 
ಹರಿಸಿದೆ ಆಳ್ವಾರ್‌ ಎಂದು ಕೂಡ ಸ್ಮರಿಸಲಾಗಿಡೆ. (ತಿರುವತ್ತಿಯೂರ್‌ ಆಳ್ವಾರೈ 
ಪಾಡಿಯರುಳಿನ ಶ್ರೀ ಪೂದತ್ತಾಳ್ವಾರ್‌) : 1227 ಹಾಗೂ 1451 ರ ಶಾಸನ 
ಗಳಲ್ಲಿಯೂ ಕೂಡ ವರದರಾಜ ಸ್ವಾಮಿಯ ಉಗ್ಲೇಖನಿದ್ದು ಮೊದಲನೆ ಶಾಸನದಲ್ಲಿ 
ಸ್ವಾಮಿಯನ್ನು “ ವರವರ್‌ತರುವರ್‌ಪೆರುಮಾಳ್‌ * ಎಂದು ಕೊಂಡಾಡಲಾಗಿದೆ. ವರದ 
ರಾಜ ಸ್ವಾಮಿಯ ಮೂಲ ನಾಮದೇಯನು ಕೂಡ ಶಾಸನ ಹಾಗೂ ಸಾಹಿತ್ಯ ಎ 
ಗಳಲಿ ವಿವಿಧ ರೂಪಗಳಲ್ಲಿ ಉಸ್ಲಿ ಖಿಸಲಾಗಿದೆ. ಕ್ರಮೇಣ ಇತರ ನಾಮಧೇಯ 
ಗಳು ವಿರಳವಾಗಿ ಉಪಯೋಗಿಸಲ್ಪಟ್ಟು, 'ವರದರಾಜ' ಎಂಬ ಹೆಸರು ಜನಪ್ರಿಯ 
ಗೊಂಡರೂ ಕೂಡ, ಜೋಳರ ಕಾಲದ ಶಾಸನಗಳಲ್ಲಿ ತಿರುವತ್ತಿ ಯೂರು ಆಳ್ವಾರ್‌, 
ಅತ್ತಿಯೂರು ಆಳ್ವಾರ್‌ ಅಥವಾ ತಿರುವತ್ತಿಯೂರು ನಿನ್ರರುಳಿಯ ಪೆರುಮಾಳ್‌ 
ಅಂದರೆ ತಿರುವತ್ತಿಯೂರ್‌ ಅಧ್ಯಕ್ಷತೆ ವಹಿಸಿರುವ ದೇವರು) ಎಂದು ಸಂಚೋಧಿಸ 
ಲಾಗಿದೆ. ಆದರೆ ವಿಜಯನಗರದ ಕಾಲದ ವೇಳೆಗೆ ಈ ಹೆಸರುಗಳು ಕೇಳಿಬರುವುದಿಲ್ಲ. 
ಮೊದಲಿಗೆ,ಬಳಕೆಯಲ್ಲಿದ್ದ ಇನ್ನಿತರ ತಮಿಳು ನಾಮಧೇಯಗಳನ್ನು ಕೆಲವು ಸಂದರ್ಭ 
ಗಳಲಿ ಉಸಯೋಗಿಸಲಾಗಿವೆ. ಆಳ್ವಾರರು ತಮ್ಮ ಗ್ರಂಥಗಳಲ್ಲಿ ನಿಷ್ಣು ನನ್ನು ವರ್ಣಿಸು 
ಗ ಕಮಾಲ್‌, ಪೇರರುಳಾಳ್ವರ್‌ ಎಂಡೂ ವರದರಾಜ ಸ್ವಾಮಿಯನ್ನು 
ಕಿ ಅನುಗ್ರಹ, ಅರುಳಾಳರ್‌ ಎಂದರೆ ಅನುಗ್ರಹಿ 
ವರನಕ್‌ ತರುವ ಪೆರುಮಾಳ್‌ ಎಂದು ಕೂಡ 


ವಾಗ ಅರುಳಾಳ ಸೆ 
ಕೊಂಡಾಡಿದ್ದಾರೆ. ಆರುಳ್‌ ಎಂದ 
ಸುವ ದೇನರೆಂದು ಅರ್ಥೈಸಲಾಗಿದೆ. 


೪೪ ಮಾನವಿಕ ಕರ್ಣಾಟಕ 


ರೂಢಿಯೆಲ್ಲಿತ್ತು. ಕೊರತ್ಲಾಳ್ವಾರ್‌ ಅವರು ವರೆದರಾಜಸ್ತವದಲ್ಲಿ ನರದ ಅಥವಾ ನರದ 
ರಾಜ ಎಂದು ಸಂಸ್ಕೃತ ಸಮಾನ ಸದವನ್ನು ಬಳಕೆಯಲ್ಲಿ ತಂದರು. ತಿರುಕಚ್ಚಿ ನಂಬಿಯು 
ದೇನರಾಜಾಷ್ಕಕದಲ್ಲಿ ದೇವರಾಜಾ ಅಥವಾ ಹೆಸ್ತಿಗಿರಿನಾಥ ಎಂದು ವರದರಾಜಸ್ವಾಮಿ 
ಯನ್ನು ಸಂಬೋಧಿಸಿದ್ದಾನೆ. ತಮಿಳು ಶಾಸನಗಳಲ್ಲಿ ವರದರಾಜ ಸ್ವಾಮಿಯನ್ನು ದೇವ 
ಸೆರುಮಾಳ” ತೆಸ್ಸೆರುನಾಳ್‌ ಎಂದೊ ಕನ್ನಡ ಶಾಸನಗಳಲ್ಲಿ ಅಲ್ಲಾಳನಾಥ 
(ಅರುಳಾಳನಾಥ ಪದದ ಕನ್ನಡ ರೂಪಾಂತರ ಎಂದೂ ಇನ್ನು ಕೆಲವು ಇತ್ತೀಚಿನ ಶಾಸನ 
ಗಳಲ್ಲಿ ಕಾಂಚೀಪುರೆತ್ತು ಸೆರುಮಾಳ್‌ ಎಂದೂ ಕರೆಯಲಾಗಿದೆ. 

ವರದರಾಜರ ಪ್ರಧಾನ ದೇವಿಯೆರಿಗೆ ಪ್ರತ್ಯೇಕ ಆಲಯನಿದ್ದು ಪೆರುಂದೇವಿ 


ತಾಯಾರ್‌ ಎಂದು ಕರೆಯಲಾಗಿತ್ತು. ಶ್ರೀವೈಷ್ಣವರಲ್ಲಿ ಶ್ರೀ ಆಥವಾ ಲಕ್ಷ್ಮಿ 


ನಿಷ್ಣುವಿನ ಅರ್ಧಾಂಗಿಯನ್ನು ಮತ್ತು ಶ್ಸವರಲ್ಲಿ ಅಮ್ಮನ್‌ ಎಂದು ಶಿವನ ಅರ್ಧಾಂಗಿ 
ಯನ್ನೂ ಸೂಚಿಸಿರುತ್ತದೆ. 1268ರ ಶಾಸನದಲ್ಲಿ ಪೆರಿಯ ಪೆರಾಟ್ಟಿಯಾರ್‌, ಹಾಗೂ 
1487ರ ಶಾಸನದಲ್ಲಿ ಸೆರುಂದೇನಿಖಾರ್‌ ಎಂದು ಕರೆಯಲಾಗಿದೆ. (ಸೆರಾಟ್ವಿ ಸೆರಾನ್‌ 
ಸದದ ಸ್ತ್ರೀಲಿಂಗ ಸಾಮಾನ್ಯವಾಗಿ ವಿಷ್ಣುವಿನ ಅರ್ಧಾಂಗಿಗೆ ಉಸಯೋಗಿಸಲ್ಪಡುವುದು. ) 


ರಾಜಾಶ್ರಯ 


ವರದರಾಜಸ್ವಾಮಿ ದೇವಾಲಯದಲ್ನಿರುವೆ ಸುಮಾರು 350 ಶಿಲಾಶಾಸನಗಳ 
ಅಭ್ಯಾಸವು ಅತ್ತಿಯೂರು ಅಥವಾ ಕಾಂಚಿಯು ದಕ್ಷಿಣಭಾರತದ ರಾಜಕೀಯ ಇತಿಹಾಸ 
ದಲ್ಲಿ ಅನುಭವಿಸಿದ ಏರುಪೇರನ್ನು ತಿಳಿಯಲು ಅನುಕೂಲವಾಗಿದೆ. ತಮಿಳರ ರಾಜಕೀಯ 
ಇತಿಹಾಸದಲ್ಲಿ ಕಾಂಚಿಯು ಅವಿನತವಾಗಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಲ್ಲದೆ ಅದರೆ_ 
ಸ್ವಾಮ್ಯತೆಗಾಗಿ ಅಲ್ಲಿಯ ಆಳರಸರು ಹೆಂಬಲಿಸಿದರು. ಚೋಳ, ಪಾಂಡ್ಯ, ಹೊಯ್ಸಳ, 
ಕಾಕತೀಯ ಹಾಗೂ ವಿಜಯನಗರ ಅರಸರಲ್ಲದೆ, ಸಣ್ಣ ಪುಟ್ಟ ವಂಶಜರಾದ ತೆಲುಗು 
ಚೋಡರು, ಕಾಡನರಾಯರು ಹಾಗೂ ಶಂಜುವರಾಯಕು, ಇವರೆಲ್ಲರಿಗೂ ಸಂಬಂಧನಟ್ಟ 
ಶಿಲಾಶಾಸನಗಳು ಕಾಂಚಿಯೆ ಬಹುಮುಖ ಪಾತ್ರವನ್ನು ವರ್ಣಿಸುತ್ತನೆ. ವಿಜಯನಗರದ 
ಆಳರಸರ ನಂತರ ಕಾಂಟಿಯು ತನ್ನ ರಾಜಕೀಯ ಪ್ರತಿಭೆಯನ್ನು ಕಳೆದುಕೊಂಡಿತು. 
ಮೂರನೆಯ ಶ್ರೀರಂಗನ ಕಾಲದಲ್ಲಿ ದಾಮರ್ಲ ನೆಂಕಟನ್ಸ ಮೊದಲಾದ ಸಣ ಪುಟ್ಟ 
ಪಾಳೆಯಗಾರರ ಅಂಕಿತಕ್ಕೆ ಕಾಂಚಿಯು ಒಳಪಟ್ಟಿತು. 17ನೆಯ ಶತಮಾನದ 
ಉತ್ತರಾರ್ಧಭಾಗದಲ್ಲಿ ಕ್ರಮವಾಗಿ ಕಾಂಚಿಯು ಗೋಲ್ಕೊಂಡ ಸುಲ್ತಾನರು, ಕರ್ನಾ 
ಟಕದ ನವಾಬರು ಹಾಗೂ ಮೊಗಲರ ಆಡಳಿತಕ್ಕೆ ಒಳಪಟ್ಟಿತು. ಇಡೇ ಅವಕಾಶವನ್ನು 
ಉಸಯೋಗಿಸಿಕೊಂಡು ಶಿವಾಜಿಯು ಕಾಂಚಿಯನ್ನು ಸ್ವಲ್ಪಕಾಲ ತನ್ನ ವಶಕ್ಕೆ ತೆಗೆದು 
ಕೊಂಡಿದ್ದನು. 18ನೇ ಶತಮಾನದ ಆದಿ ಭಾಗದಲ್ಲಿ ಆಂಗ್ಲರು ಹಾಗೂ ಫ್ರೆಂಚರು 
ಇನರ ನಡುನೆ ನಡೆದ. ಕರ್ನಾಟಕ ಯುದ ಗಳಲ್ಲಿ ಕೆಲವು ಕದನಗಳು ಕಾಂಚಿಯಲ್ಲಿ 


ಗ 
ಸಂಭವಿಸಿದವು. 1761 ರ ವೇಳೆಗೆ ಫ್ರೆಂಚರು ಹೊಂದಿದ ಸರಾಜಯದ ಕಾರಣ 


ಕ 
ಸ 
4 
3 
4 


ಕಾಂಚೀಪ್ರರದ ವರದರಾಜಸ್ವಾಮಿ ದೇನಾಲಯದ ರಾಜಕೀಯ ಇತಿಹಾಸ ೪೫ 


ಕಾಂಚಿಯು ಆಂಗ್ಲರ ವಗವಾಯ್ಮು. ಹೆ _ದರನ ಹೆಸ್ತ ಕ್ಷೇಪವನ್ನು ಬಿಟ್ಟ ಕ್ಕೆ. ಕಾಂಚಿಯು 
ಆಂಗ್ಲ ಈಸ್ಟ್‌ ಇರಿಡಿಯ ಕಂಪನಿಯ ವಶದಲ್ಲಿ ರೆ. KR se ಮತ್ತು 
1809ರ ವನಿ ಆಂಗ್ಲರು ಕರ್ನಾಟಕ ನವಸಿಬರಿಂಡ ಕಾಂಚಿಯನ್ನು ನ್ಯಾಯಬದ್ದವಾಗಿ 
ಪಡೆದರು. ಕಾಂಟಿಯು ರಾಜಕೀಯ ಇತಿಹಾಸದ ಎಂಳಿತಗಳಿಗೆ ಒಳಗಾಗಿದ್ದರೂ ಕೂಡ 
ಆಳರಸರು ವರದರಾಜಸ್ನಾ ನಿಗೆ ತಮ್ಮ ಸೇವೆಯನ್ನು ಅವ್ಯಾಹತವಾಗಿ ಅನಾದಿಕಾಲ 
ದಿಂದಲೂ ಸಲ್ತಿಸುತ್ತ ಬಂದಿರುವುದಕ್ಕೆ $e ಕಹನ 5 ಸಾಕ್ಷ ನಿಜಯವನ್ನು ಗಳಿಸಿದ 
ಪ್ರತಿಯೊಬ್ಬ ಅರಸನೂ ಕೂಡ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ತನ್ನ ದೇಣಿಗೆಯನ್ನು 
ಕಾಣಿಕೆ ಕಟ್ಟದ ಆಥವಾ ಭೂಮಿಯ ರೂಪದಲ್ಲಿ ನೀಡಿದ್ದಾನೆ. ಈ ದೇವಸ್ಥಾನವು 
ಕೂಡ ಇಂದಿನವರೆಗೂ ತನ್ನ ಪ್ರತಿಭೆಯನ್ನು ಕಾಯ್ದು ಕೊಂಡು ಬಂದಿದೆ. 
ಪೆಲ್ಲವರಕಾಲದಲ್ಲಿ ವರದರಾಜಸ್ವಾಮಿ ದೇವಾಲಯವು ಅಸ್ತಿತ್ವದಲ್ಲಿದ್ದಿ ತೆಂದು 
ಪೂದತ್ತಾಳ್ವಾರರ ಹಾಡು(ಪಾಡಲ್‌)ಗಳಿಂದ ಕೆಂಡು ಬಂದರೂ ಕೂಡ ಶಿಲಾಶಾಸನಗಳು 
ದೊರೆತಿರುವುದಿಲ್ಲ. ಚೋಳ ಅರಸ ಆದಿತ್ಯನು ಸಲ್ಲವರನ್ನು ಸೋಲಿಸಿ ತೊಂಡ್ಸೆ ಮಂಡಲದ 
ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿ ಕಂಚಿಯನ್ನು ತನ್ನ ವಶದಲ್ಲಿಟ್ಟು ಕೊಂಡಿದ್ದನೆಂದು 
ಕಂಚಿ, ತೆಕ್ಟೋಲಂ ಹಾಗೂ ತಿರುಕ್ಸಳಿಕುಂಡ್ರೆಂ ಶಾಸನಗಳಿಂದ ವ್ಯಕ್ತ ವಾಗುತ್ತದೆ. ರಾಜ 
ಠಾಜ (1) ಹಾಗೂ ರಾಜಾಧಿರಾಜನ ಕಾಲದಲ್ಲಿ (1012-1054) ಕಂಚಿಯನ್ನು 
ಚೋಳರ ಎರಸನೆ ರಾಜಧಾನಿಯೆಂದು ಸರಿಗಣಿಸಲಾಗಿತ್ತು ಮತ್ತು ಉತ್ತರದ ಕಡೆಗೆ ರಾಜ್ಯ 
ವಿಸ ರಣೆಯ ದೃಷ್ಟಿಯಿಂದ ಅದೊಂದು ಸ್ರಮುಖ ನಗರವಾಗಿತ್ತು. ಕಾಂಚಿಯಲ್ಲಿಯೇ 
ಚೋಳ- ಚಾಳುಕ್ಯರ ಶಾಂತಿ ಒಸ್ಸಂದನನ್ನು ಕೂಡ ವೀರರಾಜೇಂದ್ರೆನ (1) ಕಾಲದಲ್ಲಿ 
(1063-65) ಮಾಡಲಾಯಿತು. ಅಲ್ಲಿಯೇ ಕುಶೋತ್ತು ೦ಗನು (1) ರಾಜಸಭೆ 
ಯೊಂದನ್ನು ನಡೆಸಿದನೆಂದು ಕೂಡ ಜಯೆಂಗೊಂಡಾರ್‌ ಕವಿಯು ಶಳಿಂಗತ್ತು ಸರಣಿಯಲ್ಲಿ 
ಉಸ್ತೀಖಿಸಿದ್ದಾಕೆ. ಕಳಿಂಗದ ಮೇಸೆ ಸಾಧಿಸಿದ ನಿಜಯನನ್ನು ಅನುಲಕ್ಷಿಸಿ ಈ ಸಭೆ ನಡೆ 
ಡಿರಬಹುದು. ಕುನಸೋತ್ತುಂಗನ 43ನೆಯ ಆಳ್ವಿಕೆಯ ವರ್ಷದಲ್ಲಿ ನಿಷ್ಠಭಕ್ತೆಯೊಬ್ಬಳು 
ಪೆರಸರಾಜಸ್ವಾಮಿಗೆ ದೀನವೊಂದನ್ನು ದತ್ತಿಯಾಗಿ ನೀಡಿದಳು. ನರದರಾಜಸ್ವಾನಿ 
ಜೀವಾಲಯದಲ್ಲಿ ಕುಖೋತು ೦ಗನಿಗೆ ಸಂಕದ 5 ಶಾಸನಗಳಿವೆ. ಅನನ ಪ್ರಖ ಕ 
ಸೇನಾನಿ ನರಗೋಕ ವೀರನು ಪರದರಾಜಸ್ವಾಮಿಗೆ ಪ್ರಾಕಾರ, ಮಂಟಿಸ, ಕಾಕಕ 
ಗಳನ್ನು ಕಟ್ಟಿಸಿ ಕೊಟ್ಟದ್ದಲ್ಲಸೆ, ಹರಿಯ ಹುಡ್‌ ಮತ್ತು ಸುವರ್ಣಕಲಶವನ್ನು ಸ್ಥಾಪಿಸಿ 
ದನು. ಪುಸ್ಪವನ ಹಾಗೂ ನಂದಾದೀಸಕ್ಕೆ ಅನವಕ ಕಾದ ದೇಣಿಗೆಯನ್ನು ಕೊಟ್ಟು 
ಸ್ತಾ ಮಿಗೆ ಅಪಾರ ಸೇವೆ ಸಲ್ಲಿಸಿದನೆಂದು ಸಂಸ್ಕ ತ ಶಾಸನವೊಂದರಿಂದ ವ್ಯಕ್ತ ವಾಗುತ್ತೆ, Hy 
ಸರ" 'ಕೋಕವೀರನು ಕುಶೋತ್ತು ಗನ ಉತ್ತ ರಾಧಿಕಾರಿ ವಿಕ್ರಮ ಚೋಳನ (1118- 
1135) ಅಧೀನದಲ್ಲೂ ಸೇವೆಸಲ್ಲಿಸಿದನು. ಸ್ನ ತಃ ವಿಕ್ರಮ ಚೋಳನು ವಿಕ್ರಮ ಚೋಳ 
ವಿನ ಗಳಾಳ್ವಾರ್‌ ವಿಗ್ರಹವನ್ನು ಪ್ರತಿಷ್ಠಿಸಿ Has ನೀಡಿದನು. ಶೈವಮತಾ ಾವಲಂಜಿ 
ಯಾದರೂ ಕೂಡ ವಿಕ್ರಮನು “ನ ಪ್ಲ ಹ ದೇವಾಲಯಗಳನ್ನು ಉಸೇ ಕ್ಷಿಸಿರಲಿಲ್ಲ. ಶ್ರೀರಂಗ 


೪೬ ಮಾನನಿಕ ಕರ್ಣಾಟಿಕೆ 


ದಲ್ಲಿ ರಂಗನಾಥಸ್ವಾಮಿ ದೇವಾಲಯಕ್ಕೆ 5ನೇ ಪ್ರಾಕಾರವಲ್ಲದೆ ಮತ್ತಿತರ ಕಟ್ಟಡಗಳನ್ನು 
ಕಟ್ಟಿಸಿದನು. ಕ್ರಿಮಿಕಂಠಜೋಳ ಅಥವಾ ಶ್ರೀರಾಮಾನುಜಾಚಾರ್ಯರನ್ನು ಶಿಕ್ಷೆಗೆ ಒಳಪಡಿ 
ನದ ಕುಖೋತ್ತುಂಗನ (11) ಕಾಲದ ಒಂದೇ ಒಂದು ಶಾಸನವ್ರೆ ಈ ದೇವಸ್ಥಾನದಲ್ಲಿದೆ, 
ಅವನ ಉತ್ತರಾಧಿಕಾರಿ ಇಮ್ಮಡಿ ರಾಜರಾಜನ ಗಂಗಮಹಾಮಾಂಡಲಿಕ ಆಹವ 
ಮಲ್ಲರಸನು ದೇವಸ್ಥಾನಕ್ಕೆ ದತ್ತಿಬಿಟ್ಟನು. ವಿಶಾಲ ಚೋಳ ಸಾಮ್ರಾಜ್ಯವನ್ನು ಕಟ್ಟಿ 
ಮೆರೆದ ಕುಲೋತುಂಗ (111) ನ ಕಾಲದಲ್ಲಿ ಜೋಳರು ವಿಶೇಷ ಕಷ್ಟನಷ್ಟಕ್ಕೆ ಒಳಗಾಗ 
ಬೇಕಾಯಿತು. ವರದರಾಜಸ್ವಾಮಿ ದೇವಸ್ಥಾನದ ಆವಾರದಲ್ಲಿ ಕಂಡುಬರುವ ಕುಲೋ 
ತು ಗನ ಅನೇಕ ಶಾಸನಗಳು ಅವನು ಮತ್ತು ಅವನ ಮಾಂಡಲಿಕ ಅರಸರು ಕೊಡ 
ಮಾಡಿದ ಉದಾರವಾದ ದೇಣಿಗಳೆನ್ನು ವ್ಯಕ್ತ ಗೊಳಿಸುತ್ತ ವೆ. ಕೋಲಾರದಲ್ಲಿ ಚೋಳರ 
ಗಂಗಮಾಂಡಲಿಕನಾಗಿದ್ದ ಜೋಳೆಂಪ್ರಸಿಂಹನ ಮಗ ಸೀಯೆಗಂಗನು ದೇವರಿಗೆ ಸನ್ನಿದಿ 
ಯೊಂದನ್ನು ಕಟ್ಟಿಸಿಕೊಟ್ಟನು. ಮತ್ತು ತಮಿಳು ಕವಿ ವರನಂದಿಗೆ ಆಶ್ರಯನಿತ್ತನು.' 
ಕುಶೋತ್ಸುಂಗನ 1191ರ ಶಾಸನವು ನೆಟ್ಟೂರಿನ ಇಳ್ಳೆಯಾಳ್ವಾರ್‌ ಕಾಳಿಂಗರಾಯನ್‌ 
ಎಂಬುವನ ದೇಣಿಗೆಯನ್ನು ಸ್ಮರಿಸುತ್ತದೆ, ಅದೇ ಕಾಲದಲ್ಲಿ ವರದರಾಜಸ್ವಾಮಿಗೆ ದಾನ 
ಮಾಡಿದ ಅನೇಕ ಸೈ ನ್ಯಾಧಿಕಾರಿಗಳ ಪೈಕಿ ಕೆಳಗಿನವರನ್ನು ಹೆಸರಿಸಲಾಗಿದೆ : ಅಮ್ಮೆ 
ಯಪಸ್ಪನ್‌, ಕನ್ನದೈ ಪೆರುಮಾಳ" ಅಥವಾ ವಿಕ್ರಮ ಚೋಳ ಶಂಭುನರಾಯನ್‌,: 
ತೆಲುಗು ಜೋಡ ಮಾಂಡಲಿಕ ಪೆದ್ದರಸರ್‌, ಹಾಗೂ ಬಾಣಮಾಂಡಲಿಕ ಮಹಾಬಲಿ 
ವಾನರಾಯರ್‌. ಕಡೆಯೆ ಅರಸು ಕುಲೋತ್ತುಂಗ ವಿಳೆಗಂ ಎಂಬ ಹಳ್ಳಿಯನ್ನು ಕರ 
ವಿನಾಯತಿಗೊಳಿಸಿ ಅರ್ಪಿಸಿದನು. 

ನೂತ ನವಾಗಿ ಉದಯಿಸುತ್ತಿದ್ದ ಪಾಂಡ್ಯರು ಹಾಗೂ ಚೋಳ ಮಾಂಡಲಿಕ 
ಅರಸರು ಜೋಳವಂಶದ ಕಟ್ಟಕಡೆಯ ಅರಸರಾದ ರಾಜರಾಜ (111) ಹಾಗೂ 
ರಾಜೇಂದ್ರರ ಅಧಿಕಾರನನ್ನು ಬಹಿರಂಗವಾಗಿ ಸ್ಪರ್ಧಿಸಿ ನೆಲಸಮಗೊಳಿಸಲು ಪ್ರಯತ್ನಿ 
ಸಿದರು. ಹೊಯ್ದಳರು ಕೂಡ ತಮಿಳು ರಾಜಕೀಯದಲ್ಲಿ ಪ್ರವೇಶಿಸಿ ಅಂತರಿಕ ಕಲಹ 
ಗಳನ್ನು ತಮ್ಮ ಲಾಭಕ್ಕೆ ಉಸಯೋಗಿಸಹತ್ತಿದರು., ಅದೇ ರೀತಿ ಕಾಕತೀಯರು ಕೂಡ 
ಕಾಂಚೀಪುರವನ್ನು ತಮ್ಮ ವಶದಲ್ಲಿರಿಸಿಕೊಂಡರು. ರಾಜರಾಜನು ಅಸಮರ್ಥ ಅರಸ 
ನಾಗಿದ್ದ ಕಾರಣ ಜೋಳರು ಮಾಂಡಲಿಕ ಅರಸರ ವಕ್ರದೃಷ್ಟಿಯನ್ನೆದುರಿಸಬೇಕಾಯ್ತು. 
ಪಾಂಡ್ಯ_ಚಜೋಳರ ಕದನದಲ್ಲಿ ಪ್ರವೇಶಿಸಿ ಹೊಯ್ಸೆಳ ನೀರನರಸಿಂಹನು ಚೋಳರ ಅಧಿ 
ಕಾರವನ್ನು ಸ್ಥಿರಗೊಳಿಸಿದ್ದಲ್ಲದೆ, ತಮಿಳುನಾಡಿನಲ್ಲಿ ತನ್ನ ಪ್ರಭಾವವನ್ನು ವರ್ಧಿಸಿಕೊಳ್ಳು 
ವ್ರದರಲ್ಲಿ ಯಶಸ್ವಿಯಾದನು... ಚೋಳರಾಜ್ಯದ ರಕ್ಷಣೆಯ ಭಾರವನ್ನು ಕೂಡ ವಹಿಸಿ 
ಕೊಂಡನು. ಇದೇ ರೀತಿ ತಮಿಳುನಾಡು ಹಾಗೂ ಕರ್ನಾಟಕದ ಪರಸ್ಪರ ಸಂಬಂಧವ್ರೆ 
ಹೊಯ್ಸಳರ ಮೂಲಕ ಕ್ರಮೇಣ ಜೆಳೆದುಬಂದಿತು. ರಾಜರಾಜನ ಆಳ್ವಿಕೆಗೆ ಸಂಬಧಿಸಿದ 
ಸುಮಾರು. 50ಕ್ಕೂ ಮಿಕ್ಸ ಶಾಸನಗಳು ಕಾಂಚಿಯಲ್ಲಿ ಇವೆ. ಅದೇ ಅವಧಿಯಲ್ಲಿ 
ಹೊಯ್ಸಳರು. ಹಾಗೂ ತೆಲುಗು ಜೋಡರು ತಮ್ಮ ಅಧಿಸತ್ಯನನ್ನು ಸ್ಥಾನಿಸಿದರೆಂದು 


ಕಾಂಚೀಪುರೆದ ನರೆದರಾಜಸ್ಥಾನನಿ ದೇನಾಲಯೆದ ರಾಜಕೀಯ ಇತಿಹಾಸ ೪೭ 


ಶಾಸನಗಳಿಂದ ವ್ಯಕ್ತವಾಗುತ್ತದೆ. 1221ರ ಶಾಸನದ ಪ್ರಕಾರ ಹೊಯ್ಸಳರ ಸೇನೆಯು 
ಕಾಂಚಿಯಲ್ಲಿ ಬೀಡುಬಿಟ್ಟಿದ್ದು ಅವರ ಅಧಿಕಾರಿ ವರ್ಗದವರ ಹಾಗೂ ಸ್ಸ ನ್ಯಾಧಿಕಾರಿಗಳ 
ಹೆಸರುಗಳು ಕೇಳಿಬರುತ್ತವೆ. ರಾಜೇಂದ್ರನು (111). ತನ್ನ ಪೂರ್ನಿಕರಿಗಿಂತ ಹೆಚ್ಚು 
ಧೈರ್ಯಶಾಲಿ ಅರಸನಾಗಿದ್ದನು. ಮತ್ತು ಜೋಳರ ಅಧಿಕಾರವನ್ನು ಊರ್ಜಿತಗೊಳಿಸಲು 
ಪ್ರಯತ್ನಿಸಿದನು. ಮಾರವವನರ್ನು ಸುಂದರಪಾಂಡ್ಯ (111)ನನ್ನು ಸೋಲಿಸಿ ಚೋಳರ 
ಮಾಂಡಲಿಕತ್ತೆ ನನ್ನು ಅವನು ಒಪ್ಪುನಂತೆ ಮಾಡಿದನು. . ಈ ಕದನದಲ್ಲಿ ಹೊಯ್ಸೆಳರು 
ಪಾಂಡ್ಯರ ಪರವಾಗಿಯೂ, ತೆಲುಗು ಜೋಡರು ಚೋಳರ ಪರವಾಗಿಯೂ ನೆರವು ನೀಡಿ 
ದ್ವಲ್ಲ್ಪವೈೆ, ಜೋಡರು ಕಾಂಚಿಯ ಸುತ್ತಮುತ್ತ ಪ್ರದೇಶದಲ್ಲಿ ತಮ್ಮ ಅಧಿಕಾರನನ್ನು ಸ್ಥಾಪಿ 
ಸಿದರು. ಆದರೆ ಜಟಾವರ್ಮ (11) ಸುಂದರ ಪಾಂಡ್ಯನ ಕಾಲದಲ್ಲಿ ಈ ಪ್ರದೇಶಗಳಲ್ಲಿ 
ಪಾಂಡ್ಯರ ಪ್ರಾಬಲ್ಯವು ಹೆಚ್ಚಿ ದ್ದ ಕಾರಣ, ಹೊಯ್ಸಳರು ಕ್ರಮೇಣ ತಮಿಳು ಪ್ರದೇಶ 
ದಿಂದ ಹಿಂತೆಗೆಯಬೇಕಾಯ್ತು ಮತ್ತು ಚೋಳರ ಅಧಿಕಾರವು ಕೂಡೆ ರಾಜೇಂದ್ರನ 
ನಂತರ ಕೊನೆಗೊಂಡಿತು. ಕಾಂಚಿಯು ಕೂಡ ಪಾಂಡ್ಯರ ಪ್ರಭಾವಕ್ಕೆ ಒಳಗಾಗ 
ಬೇಕಾಯ್ತು. 

ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಕಂಡುಬರುವ ಹೊಯ್ಸೆಳರೆ ಶಾಸನಗಳು 
ಅವರು ಮತ್ತು ಅವರ ಅಧಿಕಾರಿಗಳು ವರದರಾಜಸ್ತಾ ಮಿಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸು 
ತ್ತವೆ. ವೀರನರಸಿಂಹನ ಕಾಲದಲ್ಲಿ ಅಮ್ಮ ಣ್ಣ ಹಾಗೂ ಮಲ್ಲಪ್ಪ ದಂಡನಾಯಕರು, 
ನಂತರೆ ವೀರಸೋಮೇಶ್ವರೆನ ಕಾಲದಲ್ಲಿ ಸೊಲವಿ ದಂಡನಾಯಕ, ಗೋಸಯ್ಯ 
ಹಾಗೂ ಕೇಶವ ದಂಡೆನಾಯಕರು ಮತ್ತಿತರ ಅಧಿಕಾರಿಗಳು ವರಸರಾಜರಿಗೆ 
ದಾನ ಮಾಡಿದರು. ನೆಲ್ಲೂರಿನ ತೆಲುಗು ಚೋಡರು ಕಾಂಚಿಯನ್ನು ತನ್ನು ವಶ 
ದಲ್ಲಿಟ್ಟ ಕೊಂಡಿದ್ದ ಅವಧಿಯಲ್ಲಿ ಗಂಡ ಗೋಪಾಲನು (1223-50) ಗಂಡ 
ಗೋಪಾಲ ಸಂಧಿ ಎಂಬ ಸೇನೆಯನ್ನು ಪ್ರಾರಂಭಿಸಿದ್ದಲ್ಲದೆ, ಅದರೆ ವೆಚ್ಚಕ್ಕೆ ಕೆಲವು ಹಳ್ಳಿ 
ಗಳನ್ನು ಬಿಟ್ಟುಕೊಟ್ಟು ವರದರಾಜ ಸ್ವಾಮಿಯ ಪರಮ ಭಕ್ತೆ ನೆಂದೆನಿಸಿಕೊಂಡನು. 
ಅವನ ಅರಸಿ ಲಕ್ಷ್ಮಿದೇನಿಯು ನಂದನನನದ ಅಭಿವೃದ್ಧಿ ಗಾಗಿ ದೇಣಿಗೆ ನೀಡಿದಳು. ಗಂಡ 
ಗೋಪಾಲನ ಹೆಸರಿನಲ್ಲಿ ಗಂಡ ಗೋಪಾಲ ಪೆರುಂತರು ಎಂಬ ರಸ್ತೆ ಹಾಗೂ ಗಂಡೆ 
ಗೋಪಾಲ ಚತುರ್ವೇದಿ ಮಂಗಲಂ ಎಂಬ ಗ್ರಾಮವೊಂದು ಕೂಡೆ ಇದ್ದವು. ಗಂಡೆ 
ಗೋಪಾಲನು ಕಾಂಚಿಯ ಆನಭಿಸಿಕ್ಕೆ ದೊರೆಯಾಗಿದ್ದನು. ತೆಲುಗು ಚೋಡ ತಿಕ್ಸನು 
(1). ಹೊಯ್ಸೆಳರೆನ್ನು ಬದಿಗೊತ್ತಿ ಚೋಳ ಅರಸರನ್ನು ಸ್ವಸ್ಥಾನದಲ್ಲಿ ಕಾಡಿಸಿ 
“ಚೋಳ ಸ್ಮಾಸನಾಚಾರ್ಯ” ಎಂದು ಬಿರುದನ್ನು ಪಡೆದನು. ಇದೇ ಕಾರಣಕ್ಕಾಗಿ 
1240 ರ ನಂತೆರೆ ಕಾಂಚಿಯಲ್ಲಿ ಹೊಯ್ಸಳರ ಹೆಸರು ಕೇಳಿ ಬರುವುದಿಲ್ಲ. 1249ರ 
ವರಿಗೆ ತಿಕ್ಕನು ಚೋಳರ ಮಾಂಡಲಿಕನಾಗಿದ್ದನು : ಆದರೇ ಅದೇ ವರ್ಷ ಕಾಕತೀಯ 
ಗಣಪತಿಯು ಕಾಂಚಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡಿದ್ದರೆ ಫಲವಾಗಿ ಜೋಡರು 
ಕಾಕತೀಯರ ಮಾಂಡಲೀಕರಾಗಬೇಕಾಯ್ತು. ಮನುಮಸಿದ್ಧ (11) ಅಥವಾ ನಿಜಯ 


ಟ್‌ 


೪೮ ಮಾನನಿಕ ಕರ್ಣಾಟಕ 


ಗಂಡೆ ಗೋಪಾಲನು ತನ್ನ ಶಾಸನಗಳಲ್ಲಿ ಕಾಂಚಿಯ ಒಡೆಯ ಎಂದು ಹೇಳಿಕೊಂಡಿರುವು 
ದಲ್ಲಸಿ ತ್ರಿಭುವನ ಚಕ್ಕ ವರ್ತಿ ಎಂಬ ಬಿರುದನ್ನು ಕೂಡ ಗಳಿಸಿದ್ದ ನು. ಬಹುನಟ್ಟಿಗೆ 
ಅವನು ಸ್ವತಂತ್ರ್ಯ ಅರಸನಾಗಿದ್ದ ನು. ಅವನ ಆಳ್ವಿ ಕೆಯ ಕಾಲದಲ್ಲಿ (1250-91) 
ಕಾಂಚಿಯು ಅನೇಕ ಅಳರಸರ ಅಧೀನದಲ್ಲಿ ಬಂತು. ಗಂಡೆ ಗೋಪಾಲನ ಸುಮಾರು 
20 ಶಾಸನಗಳು ಕಾಂಚಿಖುಲ್ಲಿನೆ. ಇಸೇ ಕಾಲದಲ್ಲಿ ಪಾಂಡ್ಯರ: ಪ್ರಾಬ್ಯಕ್ಕೆ ಬಂದಿದ್ದ 
ಇರಣ ಕಾಂಚೀಯ ರಾಜಕೀಯ ವಲಯದಲ್ಲಿ "ಏರುಪೇರುಗಳಾದಪ್ಪು. ಜಟಾವರ್ಮ 

(11) ಸುಂದರಪಾಂಡ್ಯನು 1260ರಲ್ಲಿ ಕಾಂಚಿಯನ್ನು ಗೆದ್ದು ದಲ್ಲದೆ ಅಲ್ಲಿಯೇ ಪಟ್ಟಾಭಿ 
ಹಿಕನಾದನು. ವಿಜಯ ಗಂಡ ಗೋಪಾಲನ ಅಧಿಕಾರಿಯೊಬ್ಬ ನು ವರದರಾಜ ಸ್ವಾ ಮಿಗೆ 
ಗ್ರಾಮವೊಂದನ್ನು ದಾನಮಾಡಿದನು. ಹಾಗೂ ರಾಹುತ್ತರಾಯ ಸಂಧಿ ಸೇವೆಯನ್ನು 
ಕೂಡ ಪ್ರಾರಂಭಿಸಿದನು. 'ಮಗೆಯ ಮಂಡಲದ 'ನಾಯಕರನೇಕರು ವರದರಾಜ 

ಮಿಗೆ ದೇಣಿಗೆ ನೀಡಿದ್ದಾರೆ. ಪ್ರಾಯಶಃ ಇನರು ಪಶ್ಚಿಮ ಕರಾವಳಿ ಅಥವಾ 
ಮಸ್ತ ನಾಡು ಸ್ಟ ಗ್ರದೇಶದ ಅರಸರ! ಚೇರನಾಡಿನ ೈ'ನ್ಯಾಧಿಕಾರಿಗಳಾಗಿ ಜಟಾ 
ವಮ ಕೇರಳವನ್ನು ಗೆದ್ದ ನಂತರ ಬಂದಿರಬೇಕು. ವಿಷ್ಣು ಕಾಂಚಿಯಲ್ಲಿ ಇಂದಿಗೂ 
ಕೂಡ ಮನೆಯಾಳ ವೀವಿಯಿರುವುಹು. ಕೊಪ್ಪೆರುಂಜಿಂಗನ ಕಾಲದಲ್ಲಿ ಕಾಡವರಾಯರು 
ಉಚ್ಛ್ರಾಯ ಸ್ಥಿ ಸ್ಥಿತಿಯಲ್ಲಿದ್ದರು. 1253ರ ಹಮಾರಿ ಆ ಕಾಡನರಾಯನು ಕಂಚಿ ದಂಡ 
ಯಾತ್ರೆ ಯನ್ನು “ಕ ಕೊಂಡನು. 1262ರನಕೆಗೆ ಕಂಚಿಯಲ್ಲಿ ಕಂಡು ಬರುವ ಅವನ ಶಾಸನ 
ಗಳಲ್ಲಿ ಕೊಪೆ ರೈರುಂಜಿಂಗನನ್ನು ಸಕಲ ಭುವನ ಚಕ್ರ ವರೀ ಸಂಬೋ ಧಿಸಲಾಗಿದೆ : 
ಮತ್ತು ಇ ದಂಡಯಾತ್ರೆ ಯಲ್ಲಿ ನೆರವ್ರೆ ನೀಡಿದ ಇತ ಮಗ ಕಾಡವನ್‌ ಕುವರನ್‌ ' 
ಸಂಬುವನನ ಕ ಮಲ್ಲ್ಲೈ ಮಯಿಸ್ಸೆ ಕಾಂಚಿ ಮತ್ತು ಕೊಂಡಮಂಡೆಲದ ಸ್ಥಾ ನಿಯಂ 
ಕೆಕೆಯಲಾ ಆದರೆ ಕೊಪ್ಪೆರುಂಜಿಂಗನ ಅಧಿಕಾರವನ್ನು ಪಾಂಡ್ಯರು ಮುರಿದು ಹಾಕಿ ' 
ದರು. ಕಾಡೆನರು ಅವರ Wisi ಕಾಯ್ತ. ಕಾಡವರಾಯನ ಸ್ಥಳೀಯ ಅಧಿ ' 
ಕಾರಿಗಳಾಗಿದ್ದ ಕೊಡಕನ್‌ ಮತ್ತು ಅರುಣಾಗಿರಿ ವರದರಾಜ ಸ ಸ್ವಾಮಿಯ ನಾಂ 
ದೇಣಿಗೆ ನೀಡಿದರು 

ಪೂರ್ವಗಂಗರು ಕಾಂಚೀಪ್ರದೇಶದ ಮೇಲೆ ರಾಜಕೀಯ ಪ್ರಭುತ್ವವನ್ನು ಸ್ಥಾ 
ದಿದ್ದ ರೂ ಕೊಡ ಅದೇ ವಂಶದ ಅನಂಗ ಭೀಮ (111) ಮತ್ತು ಅವನ ಅರಸಿ ನ 
ದೇವಿಯು ವರದರಾಜ ಸ್ವಾ ಮಿಗೆ ದಾನ ನೀಡಿದ್ದಾ ರೆ ಅನಂಗ ಭೀಮನ 19 ನೆಯ 
ಆಳ್ವಿಕೆಯ ವರ್ಷದಲ್ಲಿ (1203) ಸೋಮಂಲದೇನಿಯು ಉಡ್ಬೆಯ ಕಾಮನ್‌ ಎಂಬ 
ಹಳ್ಳಿಯನ್ನು ಅಲ್ಲಾ 'ಆನಾಧನಿಗೆ ದಾನ ಮಾಡಿದಳು. 12355ಲ್ಲ 128 ಹಸುಗಳನ್ನು" y 
ಅನಂಗ ಭೀಮನು ದೇನಸ್ಥಾನಕ್ಕೆ ಕೊಟ್ಟನು 

ಪಾಂಡ್ಯರ ಅಧಿಕಾರವು ಮಹನುದ್ದೀಯರ ದಂಡಯಾತ್ರೆಯ ಕಾರಣದಿಂದ, : 
ಕಾಂಚಿಯಲ್ಲಿ ಸ್ಥಿರವಾಗಿ ನೆಲಸಿರಿದಿನ್ದರೂ ಕೂಡ, ಜಟಾವರ್ಮ ಸುಂದರ ಪಾಂಡ್ಯನು 
ಕಾಂಚಿಯನ್ನು ತನ್ನ ಎರಡನೆ ರಾಜಧಾನಿಯನ್ನಾಗಿ ಮಾಡಿಕೊಂಡು “ಕಾಂಚೀಪುರವ' 


ಕಾ೦ಚೀಪುರದ ವರೆದರಾಜಸ್ವಾ?ು ದೇವಾಲಯದ ರಾಜಕೀಯ ಇತಿಷಾಸ ೪೯ 


ರಾಧೀಕ್ವ ರೃ» «ಕಾಂಚೀಪುರಂ ಕೊಂಡಾನ್‌ ಎಂಬ ಬಿರುದುಗಳನ್ನು ವಹಿಸಿಕೊಂಡನು. 
ಅಲ್ಲಿಯ ಮಾಂಡಲಿಕ ಅರಸರು ಅನನ ಸ್ವಾಮ್ಯತ್ವವನ್ನು ಒಸ್ಸಬೇಕಾಯಿತು. ವರದ 
ರಾಜ ಸ್ವಾಮಿ ದೇವಾಲಯದಲ್ಲಿರುವ ಪಾಂಡ್ಯರ ಗಳು ಆವರ ಮಾಂಡಲಿಕರಿಗೆ 
ಸಂಬಂಧಿಸಿವೆ. ಎರಡನೆ ಸಾರಿ 1312ರಲ್ಲಿ ಕಾಂಚಿಯಲ್ಲಿ ಪಟ್ಟಾಭಿಸಿಕ್ತ ನಾದ ಚೇರ ರವಿ 
ವರ್ಮ ಕುಲಶೇಖರನು ಆಲ್ಲಾಳ ಸೆರುಮಾಳಿಗೆ ದತ್ತಿ ಬಿಟ್ಟುದಲ್ಲದೆ, ಅಲ್ಲಿಯ ಶಾಸನದಲ್ಲಿ 
ವೇಗವಥೆ ನಾಥನೆಂದು ಹೇಳಿಕೊಂಡಿದ್ದಾನೆ. ಆದರೆ ಸ್ವಲ್ಪಕಾಲದಲ್ಲಿಯೇ ಕಾಕತೀಯ 
ಪ್ರತಾಪರುದ್ರನ (11) ಸ್ಪ ನ್ಯಾಧಿಕಾರಿ ಮುಚ್‌ ಡಿ ನಾಯಕನು 1316ರಲ್ಲಿ ಕಾಂಚಿ 
ಯನ್ನು ವಶಪಡಿಸಿಕೊಂಡು 1002 ಗಂಡ ನ ಮಾಡ್ಬೆಯನ್ನು ವರದರಾಜ 
ಸ್ರಾಮಿಗೆ ದಾನವಾಗಿ ಕೊಟ್ಟನು. 
ಮಹನುದೀಯರು ದಕ್ಷಿಣ ಭಾರತದಲ್ಲಿ ಕೈಕೊಂಡ ದಂಡಯಾತ್ರೆ ಮತ್ತು ಅದರ 
ಪರಿಣಾಮವಾಗಿ ಮಧುರೆಯಲ್ಲಿ ಸ್ಥಾಪಿಸಲ್ಪಟ್ಟ ಸುಲ್ತಾನರ ಆಳ್ವಿಕೆಯು ತಮಿಳುನಾಡಿನ 
ಗ್ರಹಗತಿಯನ್ನು ಅಸ್ತವ್ಯಸ್ತ ಗೊಳಿಸಿತು. ಕಾಂಚಿಯು ಕೂಡೆ ಇತರ ದಿನ್ಯಕ್ಷೇತ್ರಗಳಂತೆ 
ನಾಶಗೊಂಡು ಗೊಂದಲಮಯ ವಾತಾವರಣ ಕಾಣಿಸಿಕೊಂಡಿತು. ಮಧುರೆಯ ಸುಲ್ಲಾ 
"ನರ ವಿರುದ್ಧ ಹೋರಾಡಿ ಮಡಿದ ವೀರ ಬಲ್ಲಾ ಳನು (111) ಕಂಚಿಗೆ 1335ರಲ್ಲಿ 
ಸಂದರ್ಶನ ಕೂಟ ಕ್ವನು. ಅವನ ದಂಡನಾಯಕ ತೆನ್ಸೆಯ್ಯನು ವರದರಾಜಸ್ವಾನಿಗೆ ದಾನ 
ಮಾಡಲು ಮರೆಯಲಿಲ್ಲ. ಬಲ್ಲಾಳನು ಕೊಡ ರಾಜಸಭೆಯೊಂದನ್ನು ಕೊಡಿಸಿದನು. 
ಹೊಯ್ಸೆಳ ಹಾಗೂ ಚೋಳರ ಪ್ರಾಬಲ್ಯನ್ರೆ ಕಡಿಮೆಯಾದಂತೆ ಶೆಂಬುವರಾಯರ ಅಧಿ 
ಕಾರನ್ರ ಅಭಿವೃದ್ಧಿಗೊಂಡಿತು. ವಿಜಯನಗರದ ಅರಸರ ಕಾಲದವರೆಗೂ ಅವರು ಅಧಿಕಾರ 
ದಲ್ಲಿದ್ದರು. ರಾಜನಾರಾಯಣ ಹಾಗೂ ಪೆನ್ರುಮಾನ್‌" ಕೊಂಡೆ ಶೆಂಬುವರಾಯೆನ್‌ 
ಕಾಂಚಿಯೆಲ್ಲಿ ಸ್ವತಂತ್ರವಾಗಿ ಆಳುತ್ತಿದ್ದರಲ್ಲದೆ, ಅವರಲ್ಲೊ ಬ್ಬರಾದ ರಾಜರಾಜ 
ಶಂಭುವರಾಯನು: 1247ರಲ್ಲಿ ಆಳಪ್ಪಿರಂದಾನ್‌ ಸನ್ನಿಧಿ ಸೇವೆಯನ್ನು ಪ್ರಾರಂಭಿಸಿ 
ಅದಕ್ಕೆ ಅವಶ್ಯವಾದ ದೇಣಿಗೆಯನ್ನು ನೀಡಿದನು. 
ವಿಜಯನಗರದ ಅರಸರು ತಮ್ಮ ಆಧಿಕಾರವನ್ನು ತಮಿಳು ಪ್ರದೇಶದ ಮೇಲೆ 
ಕ್ರಮೇಣ ನಿಸ್ತರಿಸಿದರೆಂದು ot ಸ್ವಾಮಿ ದೇವಾಲಯದಲ್ಲಿ ಕಂಡು ಬರುವ 
| ದ 2 5 ವ್ಯಕ್ತವಾ ಗುತ್ತ ದೆ. ಕುಮಾರ rs ದಿಗ್ಹಿ ಜಯೆದ ನಂತರ ಕಾಂಚಿ 
ಪ್ರದೇಶನೊಡನೆ ವಿಜಯನಗರ ಅರಸರ ಸಂಸರ್ಕನು ಅಧಿಕಗೊಂಡಿತು. ಹರಿಹರನು (11) 
ವರದರಾಜಸ್ವಾಮಿ ದೇವಾಲಯೆದ ವೈಷ್ಣ ಸಷ ಕವ ಮಠವೊಂದಕ್ಕೆ ನೀಡಿದ ದೇಣಿಗೆಯನ್ನು 
ಅಲ್ಲಿಯ ಆವ ಸ್ಮರಿಸುತ್ತದೆ. ಆದರೆ 'ಮುಂಜಿ ಕೆಲವು ಕಾಲದವರೆಗೆ ಊಟಿಯ 
ವೇಲನು ಮಾಂಡಳಿಕ ವಸಂತರಾಯನ ವಶದಲ್ಲಿತ್ತು. 1437ರಲ್ಲಿ ಅನನು ಎರಡು 
ದ್ವಾರಪಾಲಕರ ನಿಗ್ರಹಗಳನ್ನು ದೇವರಿಗೆ ದತ್ತಿ ಬಿಟ್ಟ ನೆಂದು ಅನನ ಶಾಸನದಿಂದ ವ್ಯಕ್ತ 
ಜಗತ್ತೆ. ಮತ್ತು ಇದೇ ಅವಧಿಯಲ್ಲಿ ವಿಜಯನ ಅರಸರ ಶಾಸನಗಳು ಕಾಂಚಿ 
ಯಲಿ ಕಂಡು ಬರುವುದಿಲ್ಲ. ಒಡಿಸ್ಸಾ ದ ಗಜಸತಿಗಳ ದಂಡಯಾತ್ರೆಯ ಕಾವು ಕಾಂಚಿಯ 


7 


ನೌ ಮಾನವಿಕ ಕರ್ಣಾಟಿಕ 


ವಕೆಗೂ ಹೆರಡಿದ್ದರೂ ಮಲ್ಲಿಕಾರ್ಜುನನ ಅಧಿಕಾರನ ಸನ್ನು ತಮಿಳುನಾಡಿನಲ್ಲಿ ಪುತಸ್ಕರಿಸೆ 


ಲಾಯಿತೆಂದು ವರದರಾಜ ಸ್ವಾಮಿ ದೇವಸ್ಥಾ ನದ AN ವ್ಯಕ್ತ ವಾಸು ಡೆ. 
ಅಲ್ಲಿಯೇ ಇರುವ ವಿರೂಪಾಕ್ಷನ (11) ಲೊ ಶಾಸನಗಳ ಪೈಕಿ (1467-71) ಇಂಡ 
ರಿಂದ, ವಿಜಯನಗರ ಸೇನೆಯು ಕಾಂಚಿಯ ನೆರೆಹೊರೆಯ ಪ್ರೆದೇಶದಲ್ಲಿತ್ತೆಂದು ಕಂಡು: 
ಬರುತ್ತದೆ. ಸಾಳುವ ನರಸಿಂಹನು, ಮತ್ತೊ ಮ್ಮೆ ವಿಜಯನಗರದ ಸಾಮ್ರಾಜ್ಯದ 
ನಿರುದ್ದ ದಂಡೆತ್ತಿ ಬಂದು -ಕಾಂಚಿಪುರದವರೆಗೂ ತನ್ಮು ಪ್ರಾಒಲ್ಯತೆಯನ್ನು ಹರಡಿದ್ದ 


ಧಿ 
ಗಜಸತಿಗಳನ್ನು ಹೊಡೆದೋಡಿಸಿದನು. ಬಹನುಫಿ ಸುಲ್ತಾನನು ಕೂಡ ಕಾಂಚಿಯ 
ವೈಭವವನ್ನು ಕೇಳಿ ತನ್ನ ಕೊಂಡನೀಡು ಶಿಬಿರದಿಂದ ಕಾಂಚಿಯನ್ನು ಹೊಕ್ತು ಅಲ್ಲಿಯೆ 


ಆಸ್ತಿಪಾಸ್ತಿ ಯನ್ನು ದೋಚಿಕೊಂಡು ಹೋಗಲು ಯತ್ನಿಸಿದನು. ಆದರೆ ಸಾಳುವ ನರ 


ಸಿಂಹನ ಸೇನಾನಿ ಈಗ್ವರನು ಅವನನ್ನು ಅಡ್ಡಗಟ್ಟಿ ದರೋಡೆ ಮಾಡಿದ ಆಸ್ತಿಯ ಕೆಲವು 
ಭಾಗವನ್ನು ಹಿಂದಕ್ಕೆ ಪಡೆದನು. ವಿರೂಪಾಕ್ಷನನ್ನು ಪದಚ್ಯುತಗೊಳಿಸಿ ಅಧಿಕಾರಕ್ಕೆ 
ಬಂದ ಸಾಳುವ ಶಾಹನು ವೈಷ್ಟ ಸ್ಲನ ಭಕ್ತೆನಾಗಿದ್ದನು. ತಿರುಪತಿ ಹಾಗೂ ಕಾಂಚಿ 
ದೇವಾಲಯಗಳಿಗೆ ಅಧಿಕ ಪ್ರಮಾಣದಲ್ಲಿ ನೆರನು ನೀಡಿದನು. ಶ್ರೀವೈಷ್ಣವ ಜಾ 
AAG, ಕಂದಾಡ್ಛೆ ರಾಮಾನುಚಸ್ಯಂಗಾರ್ಯೆರು ಸಾಳುವ ನರಸಿಂಹನ ಸೆ 


ಯಲ್ಲಿದ್ದರು. ಕಾಂಚಿ ಮತ್ತು ಇತರೆ ದಿವ್ಯ ಕ್ಷೇತ್ರಗಳಿದ್ದ ವೈಷ್ಣವ ಸ 
Re pa ು ೪೧ 


ನರಸಿಂಹನಿಂದ ಉದಾರ ದೇಣಿಗೆಯನ್ನು ದೊರಕಿಸಿಕೊಟ್ಟರು. ತುಳುವ ಅರಸ ವೀರ 
ನರಸಿಂಹನ (1505-9) ಶಾಸನವು (1509) ವರದರಾಜ ಸ್ವಾಮಿ ದೇವಾಲಯದ 


ಅಭಿಷೇಕ ಮಂಟಸದ ಪೂರ್ವ ಗೋಡೆಯಲ್ಲಿದೆ. ಅವನು ನರಸಿಂಗರಾಯಪುರವೆಂಬ 


ಗ್ರಾಮವನ್ನು ಸಾ ಮಿಗೆ ಬಟ್ಟ ಕೊಟ್ಟನು. 
ಕೃಷ್ಣದೇವರಾಯನ ಆಳ್ವಿಕೆಗೆ ಸಂಬಂಧಿಸಿದಂತೆ 16 ಶಾಸನಗಳು ವರದರಾಜ 
್ರಾಮಿ ದೇವಸ್ಥಾ ನದಲ್ಲಿನೆ. ಕೃ ಷ ಸ ದೇವರಾಯನ ಕಾಲದ ರಾಜಕೀಯ ವಾತಾವರಣವು 


ಕಾಮ ಕಾರಣ, ಅಸ ತಿರುಪತಿ, ಕಾಂಚಿ ಹಾಗೂ ಕಾಳಹಸ್ಮ ಮೊದ 4 


ಲಾದ ದಿವ್ಯಕ್ಷೇತ್ರ ಗಳನ್ನು ಅನೇಕ ಸಲ ಸಂದರ್ಶಿಸುವ ಅವಕಾಶವನ್ನು ಕಲ್ಪಿ ಕೊಂ 
ಅಲ್ಲಿಯ ದೇವಾಲಸುಗಳಿಸೆ ದತ್ತಿಯನ್ನು ಬಿಟ್ಟನು. ಕಾಂಚಿಗೆ ಟಿ ನೀಡಿದಾಗ 
ನಾಗಲಾಜೇವಿ ಹಾಗೂ ನರಸ ನಾಯಕನ “ಹೆಸ ಸರಲ ನೀಡಿದ ದಾನದ ಒಕ್ಸಣಿಕೆಯನ್ನು 


ತಮಿಳು, ತೆಲುಗು ಹಾಗೂ ಕನ್ನಡ ಭಾಷೆಯನ್ನೊ ಳಗೊಂಡೆ ಶಾಸನದಲ್ಲಿ ಹಾಕಿಸ ' 


ಲಾಯ್ಕು. ಅಧಿಕಾರಂ ತಾಯೇ ಅಯ್ಯಸ್ಪ ಸರಸರ” ಹಾಗೂ ರಾಯಸಂ 'ಶ್ರೀಪತಯ್ಯ 
ನನರು ಅದೀ ದೇವಸ್ಥಾನಕ್ಕೆ ಬಿಟ್ಟ ದತ್ತಿಗಳನ್ನು ಕೂಡ ಕೆಲವು ಶಾಸನಗಳು ಸ್ಮರಿಸಿವೆ. 


ಶಾ.ಶ, 1438 (1516)ರಲ್ಲಿ ಕೃಷ್ಣ ಜೇವನ ರಾಯ 1500 ವರಾಹ ವರಮಾನ ' 
ಕೂಡಿ ಬರುವ 5 ಹಳ್ಳಿಗಳನ್ನು ಅಜ್ಜ, ಫ್ಹಾಮಿಗೆ ದಾನಮಾಡಿದನು. ಮೂರು ತಿಂಗಳ ' 


ನಂತರ ಮತ್ತೊ ಮೆ ಕಾಂಚಿಯನ್ನು ಸಂದರ್ಶೆಸಿ, ವರದರಾಜ ಸ್ವಾಮಿ ಹಾಗೂ 


ನಿಕಾಂಬರೇಶ್ವರರಿಗೆ. ದೇಣಿಗೆ ಕೊಟ್ಟ ನು... ನರದರಾಜ ಸ್ವಾಮಿ ದೇವಾಲಯದಲ್ಲಿ | 


ಕಾಂಚೀಪುರೆದೆ ವರೆದರಾಜಸ್ವಾಮಿ ದೇವಾಲಯದ ರಾಜಕೀಯ ಇತಿಹಾಸ ೫೧ 


ಅಚ್ಯುತರಾಯವನಿಗೆ (1530-42) ಸಂಬಂಧಸಟ್ಟಿ 23 ಶಾಸನಗಳಿನೆ. | 532ರಲ್ಲಿ 
ತೆಲುಗು, ತಮಿಳು ಹಾಗೂ ಕನ್ನಡೆ ಭಾಷೆಗಳಲ್ಲಿ ಹಾಕಿಸಲ್ಪಟ್ಟಿ ಶಾಸನದ ಪ್ರಕಾರ, 
ಅಚ್ಯುತರಾಯನು ತನ್ನ ಅರಸಿ ನರದಾದೇನಿ ಹಾಗೂ ಕುಮಾರ ವೆಂಕಟಾದ್ರಿಯರೊಡನೆ 
ವರದರಾಜ ಸ್ವಾಮಿ ದೇವಸ್ಥಾನವನ್ನು ಸಂದರ್ಶಿಸಿ ಅನೇಕ ಬಳುವಳಿಗಳನ್ನು ನೀಡಿದನು. 
17 ಗ್ರಾಮಗಳು ಮತ್ತು 1000 ಪಶುಗಳ ದಾನನಲ್ಲನೆ “ಮುಕ ತುಲಾಭಾರ” ಸಮಾ 


`ರಂಭವನ್ನು ಕೂಡ ನೆರವೇರಿಸಿದನು. ಇದೇ ವಿ ಯವನ್ನು ಅಚ್ಯುತರಾಯಾಭ್ಯದಯ 


ದಲ್ಲಿ ಕೂಡೆ ಉಸ್ಲೇಖಿಸಲಾಗಿನೆ. 1533ರ ಮತ್ತೊಂದು ಶಾಸನದ ಪ್ರಕಾರ ಅಚ್ಯುತ 


' ರಾಯನು ತನ್ನ ಸಟ್ಟಾ ಭಿನೇಕ ಮಹೋತ್ಸವದ ಸ್ಮರಣಾರ್ಥವಾಗಿ ದತ್ತಿಯಾಗಿ ಬಿಟ್ಟ 


ಗ್ರಾಮವನ್ನು ವರದರಾಜ ಸ್ವಾಮಿ ಹಾಗೂ ಏಕಾಂಬರೇಶ್ವರ ದೇವರ ನಡುವೆ ಸರಿ 


' ಸಮಾನವಾಗಿ ಹಂಚಿಕೊಡೆಲಾಯ್ತು. ಆದರೆ ಅಲ್ಲಿಯ ಸ್ಥಳೀಯ ಅಧಿಕಾರಿ ಸಾಳುವ 


ನಾಯಕರು ಈ ನಿಯಮವನ್ನು ಉಲ್ಲಂಘಿಸಿ ಶಿವಡೇವಾಲಯಕ್ಕೈ ಹೆಚ್ಚು ಭಾಗವನ್ನು 


ಬಿಟ್ಟುಕೊಟ್ಟರು. ಮತ್ತು ಈ ಅಕ್ರಮ ವ್ಯವಹಾರವು ಅಚ್ಚ ತರಾಯನ ಅವಗಾಹನೆಗೆ 


ಬರಲು ಮತ್ತೊಮ್ಮೆ, ದಾನಮಾಡಿದ ಹಳ್ಳಿಗಳನ್ನು ಸರಿಯಾಗಿ ತನ್ನ ಸಮಕ್ಷಮದಲ್ಲಿ 


ಹಂಚಿಕೊಟ್ಟು ಕ್ರಯಸತ್ರಗಳನ್ನು ಬರೆಸಿದರು. ಮತ್ತೊಮ್ಮೆ ಅಚ್ಚ್ಛ್ಯತರಾಯನು 


ಬ 


ದಂಗೆಕೋರ ಅಧಿಕಾರಿ ಚೆಲ್ಲಪ್ಪನನ್ನು ಸದೆ ಬಡಿಯಲು ಕೈಕೊಡ ದಕ್ಷಿಣ: ದೇಶದ 
ದಂಡಯಾತ್ರೆಯ ಸಂದರ್ಭದಲ್ಲಿ ತಿರುಪತಿ ಹಾಗೂ ಕಾಳಹಸ್ತಿ ಕ್ಷೇತ್ರಗಳನ್ನು ಸಂದರ್ಶಿ 
ಸಿದನು. ತನ್ನ ಸೈನ್ಯದೊಡನೆ ಕಾಂಚಿಯನ್ನು ಪ್ರವೇಶಿಸಿ ಮುಕ್ತ ತುಲಾಭಾರವನ್ನು 
ನಡೆಸಿ ದಾನಮಾಡಿದನು. ರಾಯೆಸಂನರಸಯ್ಯನು ಕೂಡ ವಿರೂಪಾಕ್ಷ ದಣ್ಣಾಯಕ 
ಕುಮಾರನ ಪರೋಕ್ಷಕ್ಕಾಗಿ ದೇವಸ್ಥಾನಕ್ಕೆ ಬಳುವಳಿಕೊಟ್ಟನು. ಸದಾಶಿವನ (1544. 
62) ಅನೇಕ ಶಾಸನಗಳು ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಕಂಡುಬಂದಿವೆ. ಅರವೀಡು 
ಅಥವಾ ತೆಲುಗು ಜೋಡ ವಂಶದವರು ಪದಾಧಿಕಾರಿಗಳಾಗಿದ್ದರೆಂಬ ಅಂಶವ್ರೆ ಈ ಶಾಸನ 
ಗಳಿಂದ ತಿಳಿದುಬರುತ್ತದೆ. ಅವರಲ್ಲನೇಕರು ವರದರಾಜಸ್ವಾಮಿಗೆ ದಾನಮಾಡಿದ್ದಾರೆ. 
ದಳವಾಯಿ ತಿನ್ಮುರಾಜನು ಅದೇ ಸ್ವಾಮಿಗೆ ಗ್ರಾನುದಾನ ಮಾಡಿದನು. ಅರನೀಟಿ 


. ಚಿಕ್ಕಯ್ಯ ರಾಜನ ಮಗ ರಾಮರಾಜನು ವರದರಾಜಸ್ವಾಮಿಯ ವಾರ್ಷಿಕ ಉತ್ಸವ 


ಗಳನ್ನು ನಡೆಸುತ್ತಿದ್ದನು. ರಾಯಸಂ ವೆಂಕಟಾದ್ರಿ ಮತ್ತಿತರರು ಈ ಅವಧಿಯಲ್ಲಿ ಉದಾರ 
ದಾನವನ್ನು ನೀಡಿದ್ದಲ್ಲದೆ ಈ ಕಾಲವು ವರದರಾಜಸ್ವಾಮಿ ದೇವಸ್ಥಾನದ ಪರ್ವಕಾಲ 
ವಾಗಿತ್ತೆಂದು ಹೇಳಬಹುದು. ಅನೇಕ ಉತ್ಸವಗಳು, ಪೊನ್ಹಾಮರ್ಸೆ ಕೆರೆಯ ದುರಸ್ತಿ, 


'ಪುಸ್ಪನನದ ಸಂರಕ್ಷಣೆ ಮತ್ತು ದಾನಧರ್ಮಗಳಿಗೆ ಹೇರಳವಾಗಿ ನೆರವು ದೊರೆಯಿತು. 


ಆರವೀಡು ವಂಶದ ಮೊದಲನೆ ಅರಸ ತಿರುಮಲನು (1570-71) ತಿರುಸತಿ 
ಮೆೊಕಟೇಶ್ವರನ ಭಕ್ತನಾಗಿದ್ದನು. ಶ್ರೀರಂಗನ (1) 5 ಶಾಸನಗಳು ವರದರಾಜಸ್ವಾಮಿ 


ಜೀವಸ್ಥಾನದಲ್ಲಿನೆ. . ತಂಜಾವೂರು ಅಚ್ಯುತಸ್ಪನಾಯಕನ SE, 
| ಣಿ ತ ಬನ ಅಸೆ ಲ್ರ ತೆ 
ದೇವಸ್ಥಾನದ ಸ್ಕಾನಸತಿಗಳು ಪಂಚಗ್ರಾಮಗಳನ್ನ್ಲದೆ ವೈಯ್ಯಾಸಿ ತಿಂಗಳಲ್ಲಿ ಉತ್ಸವ 


೧೧ [2 


೫೨ ಮಾನವಿಕ ಕರ್ಣಾಟಕ 


ಗಳನ್ನು ನಡೆಯಿಸಲು ದಾನಕೊಟ್ಟರು. ವೆಂಕಟನು (11) ಚಂದ್ರಗಿರಿಯ ಪಾ ಪ್ರಾಂತ್ಯಾಢಿ 
ಕಾರಿಂ ಯಾಗಿದ್ದಾ ಗ ಅವನ ಹೆಸರಿನಲ್ಲಿ ಪೂಜಾವಿಧಿಗಳನ್ನು ` ನೆರವೇರಿಸಲು ಮಾರ್ಗ 
ನಿರೂಪಣೆ ಮಾಡಲಾಗಿತೆ, ಂದು ಶಾಸನಗಳು ತಿಳಿಸಿವೆ, ಅದೇ ಕಾಲದಲ್ಲಿ ಎಟ್ಟೂರು 
ಕುಮಾರ: ತಾತಾಚಾರ್ಯರು ದೇವಸ್ಥಾನದ ಯಾಜಮಾನ್ಯ ನಡೆಯಿಸುತ್ತಿದ್ದರೆಂದು 
ಶಾಸನಗಳಿಂದ ವ್ಯಕ್ತ ವಾಗುತ್ತದೆ. ಇದೇ ವೆಂಕಟನ (1589-1614) ಆಳಿ ಶಕೆಯ 
ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ಶಕ್ತಿಯನ್ನು ಬಹುಮಟ್ಟಿಗೆ ಸಂವರ್ಧಿಸಿ 
ಕೊಂಡಿತು. ಅನೇಕ ಅಭಿವೃದ್ದಿ ಕಾರ್ಯಗಳನ್ನು "ಕೊಡ ಕಾಣುತ್ತೆ ಜ್ನ ರಾಜಗುರು 
ಗಳಾಗಿದ್ದೆ ಎಟ್ಟೂರು Re; ತಾತಾಚಾರ್ಯರು ದೇವಸ್ಥಾನದ ಪಾರುಸತ್ಯವನ್ನು 
ಮುಂದುನರಿಸಿದ್ದ ಲ್ಲನೆ ದಕ್ಷಿಣದ ಅನೇಕ ದೇವಾಲಯದ ಯಜಮಾನ್ಯವನ್ನು ವಹಿಸಿದ್ದೆರು. 
ಮೂರನೆಯ ವೆಂಕಟನ (1630-42) ಶಾಸನವೊಂದು ತೆಲುಗು ಭಾಷೆಯಲ್ಲಿ ಮತ್ತು 
ತಮ್ಮಪ್ಪ ಅಥವಾ ತಮ್ಮ ಭೂಸತಿಯ ದೇಣಿಗೆಯನ್ನು ಸೂಚಿಸುತ್ತದೆ. ಈ ವೇಳೆಗಾಗತೆ 
ಸಟ ಚಕರ ಸಾಮ್ಕಾ ್ರ್ರಜ್ಯನ ತನ್ನ ಪ್ರಭಾನನನ್ನು, ಕಳೆದುಕೊಂಡಿತ್ತು ಮತ್ತು ಅನೇಕ 
ಮಾಂಡಲಿಕ ಅರಸರು ಸ್ವತಂತ್ರ ರಾಜ್ಯಗಳನ್ನು ಸ್ಥಾಸಿಸಲು ಪ್ರಾರಂಭಿಸಿದ್ದರು. ತಮಿಳು 
ನಾಡಿನಲ್ಲಿ ಮಧುರೆ, ಕೃಷ್‌ ಮತ್ತು ಜಿಂಜಿ ನಾಯಕರು ಸ್ವತಂತ್ರ ಅರಸರಾಗಿ 
ವರ್ತಿಸಹತ್ತಿದರು. ಕಾಂಚಿ ಮತ್ತು ಸುತ್ತಮುತ್ತ ಪ್ರದೇಶಗಳು ವೆಂಕಟರಾಯನ 
ನೇರ ಆಡಳಿತಕ್ಕೆ ಒಳಗಾಗಿದ್ದರೂ ಕೂಡ ಅವನು ನಾಮ ಮಾತ್ರ ಆರಸನಾಗಿದ್ದನು. 
1645ರ ವೇಳೆಗೆ ಶ್ರೀರಂಗನ (111) ಅಧಿಕಾರನ ಗೋಸ್ಕೊಂಡ ಸುಲ್ತಾನರ ದಾಳಿ 
ಗಳಿಂದ ಜರ್ಶುರಿತಗೊಂಡಿತು. ಶ್ರೀರಂಗನ ಕಾಲಪಲ್ಲಿ ಉದ್ಭವಿಸಿದ ರಾಜಕೀಯ 
ಗೊಂದಲಮಯ ಹಾಗೂ ಅನಿಸ್ಟತ ವಾತಾವರಣದ ಕಾರಣಕ್ಕಾಗಿಯೇ ವರದರಾಜ 
ಸ್ವಾಮಿ ದೇವಸ್ಥಾ ನದಲ್ಲಿ ಅವನ “ಕಾಲಕ್ಕೆ ಸಂಬಂಧಿಸಿದ ಶಾಸನಗಳಿದ್ದ ರೂ ಕೂಡ ಅವು 
ಗಳು ಆಳರಸರ ಹೆಸರನ್ನು ನಮೂದಿಸಿಲ್ಲ. ಮುಸ್ಲಿಮರು ನಡೆಯಿಸಿದ ಹಾನಕಯು ಅವಧಿ ' 
ಯಲ್ಲಿ ಕೊತ್ತಪಲ್ಲಿ ಧ ರ್ತುಯ್ಯನ ಮಗ ವೆಂಕಟಾದ್ರಿಯು ದೇವಸ್ಥಾನದ ಯಾಜಮಾನ್ಯ ' 
ವನ್ನು ಯಶಸ್ವಿಯಾಗಿ ನಡೆಸಿದ್ದ ಕಾರಣ ಅವನಿಗೆ ಮರ್ಯಾದೆ ಸವಲತ್ತುಗಳನ್ನು ಕೊಡ. ' 
ಲಾಯಿತು. F 

16725 ನಂತರ ಕಾಂಚಿಯು ಗೋಲ್ಕೊಂಡ ಸುಲ್ತಾನರ ಆಧೀನಕ್ಕೆ ಒಳಸಟ್ಟಿತು. ' 
ಮಾದಣ್ಣನು ತನ್ನ ಸೋದರಳಿಯ ಲಿಂಗಣ್ಣ ನನ್ನು ಅಲ್ಲಿಯ ಸ್ಥಳೀಯ ಅಧಿಕಾರಿಯನ್ನಾಗ i 
ನೇಮಿಸಿದನು. ಅವನು ಕೆಲವು ರಸೆ ಸೈಗಳನ್ನು "ರ್ಮಿಸಿದನು. ಅಲ್ಲಿಯ ಒಂದು ಬೀದಿಗೆ ಅವನ ' 
ಹೆಸರನ್ನು ಕೂಡ ಇಡಲಾಗಿದೆ. ಔರಂಗಜೇಬನು ಶಿವಾಜಿಯ ವಿರುದ್ಧ ನಡೆಸಿದ ' 
ದಾಳಿಯಲ್ಲಿ ಕಾಂಚಿಯು ಅನೇಕ ಕಷ್ಟನಷ್ಟಗಳನ್ನು ಅನುಭವಿಸಿತು. ಕ್ರಮೇಣ ಇಡೀ 
ದಕ್ಷಿಣ ಭಾರತವೆ ಮುಸ್ಲಿಮರ ಆಳ್ವಿಕೆಗೆ ಬಂದಿದ್ದ ಕಾರಣ ಕಾಂಚಿಯು ಕೂಡ ಅನೇಕ 
ಕನ್ಟನಷ್ಟಗಳಿಗೆ ಒಳಗಾಗಬೇಕಾಯ್ದು. ಔರಂಗಜೇಬನ ಧಾರ್ಮಿಕ ನೀತಿಯ ಬಗ್ಗೆ. 
ಸಾಕಷ್ಟು ತಿಳುವಳಿಕೆ ಹೊಂದಿದ್ದ ಕಾರಣ, ಕಾಂಚಿಯ ವರದರಾಜಸ್ವಾಮಿ ಕಾಮಾಕ್ಷಿ 


ಕಾಂಚೀಪುರದ ನರದರಾಜಸ್ವಾ ನಿ ದೇವಾಲಯದ ರಾಜಕೀಯ ಇತಿಹಾಸ ೫ತ್ತ 


ಹಾಗೂ ವಿಕಾಂಬರೇಸ್ವರ ವಿಗ್ರಹಗಳನ್ನು ಗುಸ್ತವಾಗಿ ನಗರದ ಹೊರಗೆ ಸಾಗಿಸಿ ಸುರಕ್ಷಿತ 
ವಾಗಿ ಬಚ್ಚಿ ಡಲಾಯ್ಕುು, ವರದರಾಜಸ್ವಾಮಿ ಹಾಗೂ ಅವರ ಪ್ರಿಯತಮೆಯರ 
ಮೂರ್ತಿಗಳನ್ನು ತಿರುಚ್ಚಿ ರಾಸ ಪಳ್ಳಿ ಯ ಉಡ್ಜಿಯಾಥ್‌ಫಾಳಂ ಎಂಬಲ್ಲಿಗೆ ಸಾಗಿಸಲಾಯ್ಕು. 
1710ರಲ್ಲಿ ಈ ನಿಗೆ ಗ್ರಹಗಳನ್ನು ಪುನಃ ಕಾಂಚಿಗೆ ತರಬೇಕೆಂದು ನಿರ್ಧರಿಸಿದಾಗ 
ಉಡ್ಛೆಂ ಯಾರ್‌” ಪಾಳ್ಯದ ನಾಯಕನು ವಿಕೋಧಿಸಿದನು. ಆದರೆ ಶ್ರೀ ವೈಷ್ಣ ವ ಅತ್ಯಾನ್‌ 
ಜೀಯರ” ಅವರ ಅನುಜ್ಞೆ ಯ ಮೇರೆಗೆ ಅವರ ಭಕ್ತನಾಗಿದ್ದ ಲಾಲಾ ತೋದರನುಲ್‌ 
 ಶಸ್ತ್ರಕ್ರಮದ ಬೆದರಿಕೆ ಹಾಕಿದ್ದ ರಿಂದ ಈ ವಿಗ್ರಹಗಳನ್ನು "ಸುಗಮವಾಗಿ ಕಂಚಿಗೆ ತರ 
se ತಾಯಾರ್‌ ಸಸ್ವ್ರಿಧಿಯ ಹತ್ತಿರವಿರುವ 1710ರ ಶಿಲಾಶಾಸ ನದಲ್ಲಿ ಈ 
ವಿವರಣೆಗಳನ್ನು ಕೊಡಲಾಗಿದೆ. ಇಂದಿಗೂ ) ತೊಡ ಈ ಘಟನೆಯನ್ನು ": ಉಡಯಾರ್‌ 
ಪಾಳ್ಯಂ »» ವಾರ್ಷಿಕ ಉತ್ಸ ವದಲ್ಲಿ ಸ ರಿಸಲಾಗುತ್ತಿ, ದೆ. ಆತ್ಮಾನ್‌ ಜೀಯರ್‌ ಅಥವಾ 
ಶ್ರೀನಿವಾಸದಾಸರು ಅಕ್ಕಣ್ಣ ಹಾಗೂ. ಮಾದಣ್ಣನ ನ ನೆಂಟರಾಗಿದ್ದರು. ಅವರು ಔರಂಗ 
ಜೇಬನು ಗೋ ಸಕ ಧಾಳಿಯಿಟ್ಟ ಕಾ ಇಲದಲ್ಲಿ ಕಾಂಚಿಗೆ ಬಂದಿರಬೇಕು. ಇದೇ 
ಶ್ರೀನಿವಾಸದಾಸರನ್ನು 1715ರ ತಾಮ್ರ * ಶಾಸನವೊಂದರ ತೋದರ ಮಲ್ಲನ ಗುರು 
"ವೆಂದು ಸ ಸ್ಮರಿಸಲಾಗಿದೆ. ತೋದರಮಲ್ಲನು ಕರ್ನಾಟಕ ನವಾಬರ ಕೆಳಗೆ ಸ್ಪೆ ನ್ಯಾಧಿಕಾರಿ 
ಯಾಗಿದ್ದು. ಮತ್ತು ಜಿಂಜಿ ಮುತ್ತಿಗೆಯಲ್ಲ ಪ್ರ ಪ್ರಮುಖ ಪಾತ್ರ ವಹಿಸಿದ್ದ ನು. 
ರಾಜಕೀಯ ವಾತಾವರಣತನ್ರೆ ತಿಳಿಯಾದ ಕೂಡಲೆ ವರವರಾಜಸ್ವಾಮಿ ಮತ್ತಿ ತರ ವಿಗ್ರಹ 
ಗಳನ್ನು ಕಾಂಚಿಗೆ ತರಲಾಯಿತು. 1723ರಕ್ಲಿ ಕಂಡುಬರುವ ಕಡೆಯು ಶಾಸನದಲ್ಲಿ ಕಾಂಚಿ 
ಪುಶನ್ರ ಸಾದತುಲ್ಲಾ ಖಾನನ ಆಡೆಳಿತಕ್ಟೆ ಒಳಸಟ್ಟಿ ತೆಂದು ತಿಳಿದುಬರುತ್ತ ಡೆ. ಅನಂತರ 
ಕಾಂಚಿಯು ಇತರ ನಗರಗಳಂತೆ ಮರಾಠರು, ಸರು ಆಂಗ್ಲರು ಹಾಗೂ $ ಫ್ರೆಂಚರ 
ದಾಳಿಗೆ ತುತ್ತಾ ಯಿತು. ಆಂಗ್ಲರು ಕರ್ನಾಟಕ ನವಾಬರಿಂದ ಕಾಂಚಿಯನ್ನು ಕೊ 
ಕೊಂಡು ಚೆಂಗಲ್ಬ ಟ್ಟು ನಿಭಾಗವನ್ನಾ ಗಿಸಿದರು. 1780ರ ವೇಳೆಗೆ ಆಂಗ್ಲರ ಈಸ್ಟ್‌ 
ಇಂಡಿಯ Bir ನೀರ ಆಡಳಿತಕ್ಕೆ ಒಳಪಟ್ಟು ಜೆಂಗಲ್ಪಟ್ಟು ವಿಭಾಗವಾಗಿ ಶಿ 
ವರೆಯಿತು. 


ಸಾಮಾಜಿಕ ವ್ಯವಸ್ಥೆ 


ಇತ್ತೀಚೆಗೆ ವಿಷ್ಟು ಶಾಂಚಿಯೆಂದು ಪ್ರೆಸಿದ್ಧಿ ಹೊಂದಿರುವ ಅತ್ತಿಯೂರು ಗ್ರಾಮವು 
ತಿರುನೇಖ, ಅಷ್ಟಭ.ಜ 'ಮತ್ತು ವರದರಾಜಸ್ವಾಮಿ ದೇವಸ್ಥಾ ನಗಳ ಸುತ್ಮುಮುತ್ತಲೂ 
ಸುವ್ಯವಸ್ಥಿತ ಗ್ರಾಮವಾಗಿ "ಜಿಳೆದುಬಂದಿವೆ. ಅದೇರೀತಿ "ಏಕಾಂಬರೇಶ್ವರ ಹಾಗೂ 
ಕಾಮಾಕ್ಷೆ ಚಣ ನ ದೇವಸ್ಥಾ ನಗಳ ಸುತ್ತಲೂ ಶಿವ ಕಾಂಚೆಯು ಮತ್ತು ಶಿವ 
ಬ್ರಾ ಹ್ಮ ಇರ ನಿವೇಶನಗಳು ಬೆಳೆದಿವೆ. ಅತ್ತಿ 3 ಯೂರು ಗ್ರಾಮ ನಿನಾಸಿಗಳು “ಕೇವಲ 
ಬ್ರಾಹ್ಮಣ pri ಸೇರಿದವರಾನಿರುವುದಿಲ್ಲ. ವರದರಾಜಸ್ವಾಮಿ ದೇನ 
ಸ್ಥಾನದ ಸೇವೆಸಲ್ಲಿಸುವ ಸ 'ಸೀವಕೆಕಿಲರಿಗೂ ವಸತಿಸೌಕರ್ಯವನ್ನು ಒದಗಿಸಿಕೊಡಲಾಗಿದೆ. 


೫೪ ಮಾನವಿಕ ಕರ್ಣಾಟಕ 


ದೇವಸ್ಥಾನದ ಭೂಮಿಯ ಬೇಸಾಯದ ಕೆಲಸವನ್ನು ಮಾಡುವ ನೆಲ್ಲಾಳರು, ಹೂವಿನ : 
ತೋಟನನ್ನ ನೋಡಿಕೊಳ್ಳ ನ ದಾಸನಂಬಿಯರು, ಗೋವುಗಳನ್ನು ರಕ್ಷಿಸುವ ಮನ್ರಾಡಿ 
ಯರು, ಮನರಂಜನೆಯನ್ನು ಒದಗಿಸುವ ಓಲಗ ವಾದ್ಯದವರ್ಕು ನೃತ್ಯ ಗೀತೆದವರು, 
ಶಿಲ್ಪಿಗಳು ಮತ್ತು ವೈಶ್ಯ ವ್ಯಾಪಾರಿಗಳು ಅತ್ತಿಯೂರು ಅರ್ಥಾತ್‌ ಕಾಂಚಿ ಗ್ರಾನುದ | 
ನಿತ್ಯಜೀವನದಲ್ಲಿ ಹಾಸುಹೊಕ್ತಾಗಿದ್ದೂರೆ. 

ಬ್ರಾಹ್ಮಣನಿವಾಸಿಗಳಲ್ಲಿ ಪ್ರಮುಖರೆಂದೆನಿಸಿಕೊಂಡ ಶ್ರೀ ವೈಷ್ಣವರ ನಿತ್ಯ 
ಜೀವನವು ನರದರಾಜಸ್ತಾಮಿಯ ಕೈಂಕರ್ಯಕ್ಕೆ ಮೀಸಲಾಗಿದೆ. ಸ್ವಾಮಿಯ ಅರ್ಚನೆ, | 
ಈಯಲ್‌ ಅಥವಾ ತಿರುವಾಯ್‌ ಮೊಳೆ ಮೊದಲಾದ ಪ್ರಬಂಧಗಳನ್ನು ಹಾಡುವುದು, ' 
ಸ್ವಾಮಿಯ ಅಭಿಷೇಕದ ಸಲುವಾಗಿ ತೀರ್ಥವನ್ನು ತರುವದು, ಅಥವಾ ಪರಿಚಾರಕ ವರ್ಗ 
ದಲ್ಲಿ ಸೇವೆ ಸಲ್ಲಿಸುವುದು ಪ್ರತಿಯೊಬ್ಬ ಶ್ರೀಸ್ಸೆ ಷ್ಣವನ ಕರ್ತವ್ಯವೆಂದು ರಾಮಾನುಜಾ 
ಚಾರ್ಯರು ತಿಳಿಸಿಕೊಟ್ಟ ರುವರಲ್ಲದೆ ಅವರ ಕಾಲದಿಂದ ಇಂದಿನವರೆಗೂ ಅವ್ಯಾಹತವಾಗಿ 
ನಡೆದು ಬಂದಿದೆ. ಕೆಲವ್ರೆ ಶ್ರೀವೈಷ್ಣವ ಭಕ್ತಾಧಿಗಳು ಹೊರನಾಡಿನಲ್ಲಿ ಉದ್ಯೋಗದಲ್ಲಿ 
ತೊಡಗಿದ್ದರೂ ಕೂಡ, ಸ್ವಾಮಿಯ ವಿಶೇಷ ಉತ್ಸವಗಳಲ್ಲಿ ಬಂದು ಸೇರಿ ಸ್ವಯಂಸ್ಫೂರ್ತಿ 
ಯಿಂದ ಸೇವೆ ಸಲ್ಲಿಸುವ ಪರಿಪಾಠವನ್ನು ಇಟ್ಟು ಕೊಂಡಿದ್ದಾರೆ. ತ್ರಿವೈಷ್ಣ ವನಿವಾಸಿಗಳಿಗೆ- 
ಯಾವುದೇ ಪಂಗಡಕ್ಟೈ ಸೇರಿರಲಿ ವರದರಾಜಸ್ವಾಮಿಯು ಕರುಣಾಮಯ ಹಾಗಾ 
ಸುಂದರ ಮೂರ್ತಿ. ಶ್ರೀನೈಷ್ಣನಧರ್ಮಸ್ಥರು ತೆಂಗಲ್ಸೈೆ ಮತ್ತು ವಡಗಳ್ಸಿ ಎಂದು ಎರಡು 
ಪಂಗಡೆಗಳಾಗಿ ವಿಭಾಗಗೊಂಡಿದ್ದಾರೆ ಮತ್ತು ತೆಂಗಲ್ಛೆ ವಂಶಜರು ಪೂರ್ವ, ಉತ್ತರ 
ಹಾಗೂ ದಕ್ಷಿಣ ಮಾಡ ಬೀದಿಗಳಲ್ಲಿಯೂ ಮತ್ತು ವಡೆಗಣ್ಳೆ ಸಂಸ್ರದಾಯೆದವರು ಪಶ್ಚಿಮ 
ಸಸಿ ಧಿಬೀದಿ, ಆನ್ಫೆ ಕಟ್ಟಿ ಬೀದಿ ಹಾಗೂ ಇನ್ನೂ ಕೆಲವರು ದಕ್ಷಿಣ ಬೀದಿಯಲ್ಲಿ ವಾಸಿಸು 
ತ್ತಾರೆ. ತೆಂಗಲೈ ಪಂಗಡದ ಪ್ರಮುಖ ವ್ಯಕ್ತಿಗಳಾಗಿದ್ದೆ ಅಳಗಿಯ ಮನವಾಳಜೀಯರ್‌, 
ಪ್ರತಿವಾದಿಭಯಂಕರಂ ಅನ್ನಂಗರಾಚಾರ್ಯ, ಕಂದಾಡ್ಸೆ ವಂಶಜರು ವಡಗಲ್ಫೆ 
ಪಂಗಡದ ತಾತಾಚಾರ್ಯ ವಂಶಜರು ತಮ್ಮ ಜೀವಿತದ ಬಹುಭಾಗನನ್ನು ವರದರಾಜ 
ಸ್ವಾಮಿಯ ಸೇವೆಯಲ್ಲಿಯೇ ಕಳೆದರಲ್ಲದೆ ಸೌಹಾರ್ದತೆಯಿಂದ ಇದ್ದರೆಂದು ಕಂಡುಬರು 
ತ್ತದೆ. ತಾತಾಚಾರ್ಯರು ವಾಸಿಸುತ್ತಿದ್ದೆ ಸಶ್ಚಿಮ ಬೀದಿಯಲ್ಲಿ ತೆಂಗಸ್ಸಿ ಕಂದಾಡೈ 
ರಾಮಾನುಜ ಸ್ಯನ್‌, ಮತ್ತು ಅನಂತಾಂಸಿಳ್ಸೈ ವಂಶಜರು ಇದ್ದರು. ಅದೇಬೀದಿಯಲ್ಲಿ 
ರಾಮಾನುಜ ಕೂಟ ಹಾಗಾ ವಾನಮಾಮಶ್ಚೆ ಮಠವು ಕೂಡ ಇವೆ. ಪೂರ್ನಿಕರಲ್ಲಿ 
ಮುಠ ಜೀವನವು ಕೇವಲ ನಿದ್ವತ್‌ ವರ್ಗಕ್ಕೆ ಸೀಮಿತವಾಗಿದ್ದು ಎರಡೊ ಪಂಗಡೆಗಳ 
ನಡುವೆ ಸಮಾಜ ಕಟ್ಟಳೆ ಅಥವಾ ನಿರ್ಬಂಧಗಳಿರಲಿಲ್ಲ. ಆದರೆ ಎರಡು ಶತಮಾನಗಳಿಂದೀ 
ಜಿಗೆ ಸಂಸ ತಿ ಹಾಗೂ ವಿದ ಸನ್ಮಣಿಗಳ ಕೇಂದ್ರವಾದ ಕಾಂಚಿಯಲ್ಲಿ ಈ ಎರಡು 
ಪಂಗಡಗಳ ನಸುನೆ ಕಲುಸಿತ ನಾತಾನರಣನ ಏರ್ಸ್ಪಟ್ಟಿರುವುದ್ದುಒಂದು ಶೋಚನೀಯ 
ಪರಿಸ್ಥಿತಿಯನ್ನು ಂಟುಮಾಡಿದ್ದರೂ ಕೂಡ ಇತ್ತೀಚಿನ ಪೀಳಿಗೆಯವರು ನಿತ್ಯನಿಧಿಗಳ 
ಬಂಧನಕ್ಕೆ ಒಳಗಾಗದೆ ಮತದ್ವೇ ಷದಲ್ಲಿ ಆಸ್ಥೆ ವಹಿಸುತ್ತಿಲ್ಲ. | 


ಕಾಂಚೀಪುರೆದ ವರದರಾಜಸ್ವಾಸಿ ದೇವಾಲಯದ ರಾಜಕೀಯ ಇತಿಹಾಸ ೫೫ 


ಶ್ರೀರಂಗಂ, ಶ್ರೀಪೆರಂಬದೂರು ಮಾದರಿಯಲ್ಲಿ ಅತ್ತಿಯೂರು ಅಥವಾ ಕಾಂಚಿ 
ಗ್ರಾಮದಲ್ಲಿ ಬ್ರಾಹ್ಮಣೇತರ ಶ್ರೀವೈಷ್ಣವ ನಿವಾಸಿಗಳು ಕೂಡ ವಾಸ ಮಾಡುತ್ತಾ 
ಬಂದಿದ್ದಾರೆ. ಅವರ ಪೈಕಿ ಸಾತ್ತಾದ ಶ್ರೀ ವೈಷ್ಣವರನ್ನು ಸಾಹಿತ್ಯ ಹಾಗೂ ಶಿಲಾ 
ತಾಸನಗಳಲ್ಲಿ ಸಂಬೋಧಿಸಲಾಗಿದ್ದು ಈ ವೈಷ್ಣವರು ಯಜ್ಞೊ (ಸನೀತನನ್ನು ಧರಿಸು 
ದಿಲ್ಲ... ಇವರಂತೆಯೇ ಯಜ್ಞೋ ಸನೀತವನ್ನು ಧರಿಸುವ ಸಾತ್ತಿನ ಶ್ರೀವೈಷ್ಣವರು 
ಇವೆರಡೂ ಪಂಗಡದವರು ಕೋಯಿಲ” ಶ್ರೀ ವೈಷ್ಣವರೆಂದು ಪ್ರಖ್ಯಾತರಾಗಿದ್ದಾರೆ. 
ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಕಂಡು ಬರುವ ಶಾಸನಗಳ ಪ್ರಕಾರ ಸಾತ್ಕಾದ 
ಶ್ರೀ ವೈಷ್ಣವರಿಗೆ ಪ್ರಸಾದ ಭಾಗವನ್ನು ಅವರು ಸಲ್ಲಿಸಿದ ಸೇವೆಗೆ ಕೊಡೆ ಮಾಡುವ 
ಹಕ್ಕನ್ನು ಪಡೆದರು. ಸಾಳುವ ನರಸಿಂಹನ ಕಾಲದಲ್ಲಿ ಇದೇ ವರ್ಗಕ್ಕೆ ಸೇರಿದ್ದ 
| ಕಂದಾಡ್ಬೆ ರಾಮಾನುಜಯ್ಯನು ಕಾಂಚಿ, ಶ್ರೀರಂಗ ಮತ್ತು ತಿರುಪತಿ ದೇವಸ್ಥಾನಗಳಲ್ಲಿ 
ತನ್ನ ಶಿಷ್ಯ ವರ್ಗದವನನ್ನು ನೇಮಿಸಿ ಅವರಿಗೆ ಅನೇಕ ಸವಲತ್ತುಗಳನ್ನು ದೊರಕಿಸಿ 
ಕೊಟ್ಟನು. ದೇವರಿಗೆ ಕರ್ಪೂರ, ಸುಗಂಧ ದ್ರವ್ಯವನ್ನು ಒದಗಿಸಿಕೊಡುವ ಹಕ್ಕನ್ನು 
ಸುಪಾದಿಸಿದನು. ಹಾಗೂ ದೇವಸ್ಥಾನದ ಅಧಿಕಾರ ವರ್ಗದವರ ಮೇಲೆ ಅವನ 
`ಪ್ರಭಾವವೆ ಸರಿಣಾನುಕಾರಿಯಾಗಿತು,. 

ವೈಸ್ಯರ ಜನಸಂಖ್ಯೆಯು ಕೂಡ ತಮಿಳುನಾಡಿನಲ್ಲಿ ಅಧಿಕವಾಗಿತ್ತು. ಅವರನ್ನು 
ಚೆಟ್ಟಿಯಾರ್‌ ಅಥವಾ ನಗರತ್ತಾರ” ಎಂದು ಕರೆಯಲಾಗಿತ್ತು. ಅವರಿಗಾಗಿ ನಿಷ್ಣು 
ಕಾಂಚಿಯಲ್ಲಿ ಪ್ರತ್ಯೇಕ ಜಿಟ್ಟಿನೀದಿ ಇದೆ. ಇವರು ಪ್ರಮುಖವಾಗಿ ವೈಶ್ಯ ವೃತ್ತಿಯನ್ನು 
ಅನುಸರಿಸುತ್ತಿದ್ದರು ಮತ್ತು ದಕ್ಷಿಣ ಭಾರತದ ವಿವಿಧ ಭಾಗಗಳೊಡನೆ ಸಂಪರ್ಕವನ್ನು 
ಇಟ್ಟುಕೊಂಡಿದ್ದರು. ದೇಶವಿದೇಶಗಳೊರನೆಯೂ ಕೂಡ ಶ್ರೇಣಿಗಳ ಮೂಲಕ 
್ಯಾಪಾರ ನಡೆಯಿಸಿ ಹೇರಳ ಹೆಣವನ್ನು ಸಂಪಾದಿಸಿದ್ದಾರೆ. ಮತ್ತು ಕಾಂಚಿಯ ನರದ 
ರಾಜ ಸ್ವಾಮಿ ದೇವಾಲಯಕ್ಕೆ ವಿವಿಧೆ ರೂಸದಲ್ಲಿ ದೇಣಿಗೆಗಳನ್ನು ಆಚಾರ್ಯ ಹಾಗೂ 
ಆಳ್ವಾರರಿಗೆ ಸಲ್ಲಿಸುತ್ತಾ ಬಂದಿದ್ದಾರೆ. ತಿರುಕ್ವಚ್ಚಿ ನಂಬಿಗಾಗಿ ಪ್ರತ್ಯೇಕ ದೇವಸ್ಥಾನ 
ವನ್ನು ಕಟ್ಟಿಸಿಕೊಟ್ಟರು. ಅಯ್ಯನ್‌ ಚಿಟ್ಟಿಯಾರ್‌ ಅವರ ಮಗಳಾದ ಸೆಟ್ಟಿ ರಾಜ 
. ಮಾನಿಕ್ಟೆತ್ತಾರ್‌ ಅಥವಾ ವೀರನುಳಂಬದೇವಿಯಾರ” ಅವರು ಸ್ವಾಮಿಗೆ ಕೊಡ 
ಮಾಡಿದ್ದ ಬೆಂಡೋಕೆ ಹಾಗೂ ಕುರಿಯೊಂದನ್ನು 1050ರ ಶಾಸನವೊಂದರಲ್ಲಿ ಸ್ಮರಿಸ 
ಲಾಗಿದೆ. ರಾಜರಾಜನ (111) 22ನೆಯ ಆಳ್ವಿಕೆಯ ವರ್ಷದ ಶಾಸನವೊಂದರ 
ಪ್ರಕಾರ ಪುುಷಮಾಣಿಕ್ಯ ಶಿಟ್ಟಿಯು 33 ಆಕಳನ್ನು ದೇವರಿಗೆ ದಾನಮಾಡಿದನು. ಅದೇ 
ರೀತಿ 1532ರಲ್ಲಿ ವೈನಿಕ ಗೋತ್ರದ ಕೋನಸ್ತ ಸೆಳ್ಟೆಯು ಒಂದುನೂರು ಹೊನ್ನು 
ಗಳನ್ನು ದೇವಸ್ಥಾನದಲ್ಲಿ ನೈವೇದ್ಯಕ್ಕಾಗಿ ಬಿಟ್ಟ ಕೊಟ್ಟನು. ನೆಡುಕಟ್ಟಗೋತ್ರದ 
ನಾರಾಯೆಣಸೆಸ್ಟಿಯಾರ್‌ | 535ರಲ್ಲಿ 530 ಚಿನ್ನದ ನಾಣ್ಯಗಳನ್ನು ದೇನಸ್ಥಾನಕ್ಕೆ 
ಸ್ವಾಮಿಯ ಕೈನೇದ್ಯಕ್ಕೆ ಈ ತಿರುಕಚ್ಚಿ ನಂಬಿ (ನಸ್ಟ್ಯಾ ೦ ದ 


೫೬ ಮಾನವಿಕ ಕರ್ಣಾಟಕ 


ಮೂರ್ತಿಯು ಬಿಜಯಗ್ಗೆ ದಾಗ - ಉಪಯೋಗಿಸಬೇಕೆಂದು ವಿಧಿಸಿದನು. ಪಾಂಡನ 
ಪೆರುಮಾಳ್‌ ದೇವಸ್ಥಾನದಲ್ಲಿ ಕೆತ್ತಿಸಿರುವ ] 1 ನೇ ಶತಮಾನದ ಶಾಸನದ ಪ್ರಕಾರ ' 
ಫೆರುಳಾಳದಾಸನ್‌ ಎಂಬ ವರ್ತಕನು ದೇವರಿಗೆ ದೇಣಿಗೆ ನೀಡಿದನು. ಅವನು ಅರು 
ಮೊಳಿ ದೇವನ್‌ ವೀದಿಯಲ್ಲಿ ವಾಸಿಸುತ್ತಿದ್ದನು. ಸೆಟ್ಟಿಯಾರ್‌ ವಂಶಕ್ಕೆ ಸೇರಿದ್ದ ಎಣ್ಣೆ 
ವರ್ತಕರು ಮುಮ್ಮುಡಿ ಜೋಳ ಸೆರುಂತೆರು ಹಾಗೂ ಕುರುವನಿಸೆರುಂತರು ಬೀದಿಗಳಲ್ಲಿ 
ವಾಸಮಾಡುತ್ತಿ ದ್ವರೆಂದು ಗಂಡೆ ಗೋಪಾಲನ 1241ರ ಎರಡು ಶಾಸನಗಳಿಂದ ತಿಳಿದು 
ಬರುತ್ತದೆ. 

ಸಾತ್ತಾದ ಶ್ರೀ ವೈಷ್ಣನರ ಪ್ರಮುಖ ಗುಂಪಿನನರಾಗಿದ್ದ ದಾಸನಂಬಿಗಳು ದೇವ 
ಸ್ಥಾನದ ತೋಟನನ್ನು ನೋಡಿಕೊಳ್ಳುತ್ತಿದ್ದರು. ಮತ್ತು ದೇವಸ್ಥಾನಕ್ಕೆ ಅವಶ್ಯಕ 
ವಾದ ಹೂಮಾಲೆ ಮತ್ತು ಪುಷ್ಪವನ್ನು ಕ್ರಮವಾಗಿ ಒದಗಿಸಿಕೊಡುವ ಜವಾಬ್ದಾರಿ 
ಯನ್ನು ವಹಿಸಿದ್ದರು. ಅವರನ್ನು ಪುಂಡರೀಕದಾಸ ಅಥವಾ ತಾತ ನಂಬಿಗಳೆದು ' 
ಕೂಡ ಕರೆಯಲಾಗುತ್ತಿತ್ತು. ಚೋಳರ ಕಾಲದ ಅನೇಕ ಶಾಸನಗಳಲ್ಲಿ ಅವರನ್ನು ತಿರು 
ನಂದವನ್‌ ಕುಡಿ ಅಥವಾ ಬೃಂದಾನನದ ಸೇವಕ ವರ್ಗಕ್ಕೆ ಸೇರಿದವರೆಂದು ಸಂಬೋಧಿ 
ಸಲಾಗಿದೆ. ದೇವಸ್ಥಾನದಲ್ಲಿ ಅವರಿಗೆ ವಿಶಿಷ್ಟ ಸ್ಥಾನವನ್ನು ಕೊಡಲಾಗಿತ್ತು. ನಿಸ್ವಾರ್ಥ 
ಸೇವೆಗೆ ಹೆಸರಾಗಿದ್ದ ಅವರು ಭೂ ಕಂದಾಯದಿಂದ ವಿನಾಯೆತಿ ಪಡೆದಿದ್ದರು. ಅವರ 
ಮುಖ್ಯಸ್ಥನನ್ನು ಪೆರಿಯ ಸೆರುಮಾಳ್‌ ದಾಸನ್‌ ಎಂದು ಕರೆಯಲಾಗಿಕ್ಕೆಂದು 1245ರ 
ಶಾಸನವೊಂದರಿಂದ ವ್ಯಕ್ತ, ವಾಗುತ್ತದೆ.  ದಾಸನಂಬಿಗಳು ತಮ್ಮ ಹೆಸರನ್ನು ಕೂಡೆ 
ವರದರಾಜಸ್ವಾಮಿಯ ತರುವಾಯ ಧರಿಸಿದ್ದರು - ದೇವಸ್ಸೆರುಮಾಳ್‌ ತಾತನ್‌, 
ಉತ್ತರ ನೇದಿ ಅಳಗಿಯರ್‌, ಗರುಡನ್‌ ಮೇಲ್‌ ಆಳಗಿಯರ್‌ ಹಾಗೂ ಅಳಗಿಯ ಪೆರು 
ಮಾಳ್‌ ದಾಸನ್‌ ಇತ್ಯಾದಿ. 

ಗೋಪಾಲಕರು ಅಥವಾ ಮನ್ರಾಡಿ ನಿವಾಸಿಗಳು ವರದರಾಜ ಸ್ವಾಮಿ ದೇವ 
ಸ್ಥಾನಕ್ಕೆ ಸೇರಿದ್ದ ಮತ್ತೊಂದು ಸೇವಕ ವರ್ಗದವರಾಗಿದ್ದರು. ತಮಿಳು ಸಾಹಿತ್ಯದಲ್ಲಿ ತ 
ಕೂಡ ಅವರ ನಿವಾಸಸ್ಥಾನಗಳಿಗೆ ಸಂಬಂಧಿಸಿದ ಉಸ್ಲೀಖನಿದ್ದು ಅವುಗಳನ್ನು ಆಯರ್‌ 
ಪ್ಪಾಡಿ ಎಂದು ಕರೆಯಲಾಗುತ್ತಿತ್ತು. ಮನ್ರಾಡಿಯರು ದೇವಸ್ಥಾ ನಕ್ಸೆ ಸಲ್ಲಿಸುತ್ತಿದ್ದ ಸೇವೆ 
ಯನ್ನು ಅಲ್ಲಿಯೆ ಶಾಸನಗಳು ಸ್ಮರಿಸಿವೆ. ಅವರು ದೇವಸ್ಥಾನಕ್ಕೆ ಭಕ್ತಾದಿಗಳು ದಾನ 
ವಾಗಿ ನೀಡಿದ ಪಶು, ಕುರಿ ಮತ್ತು ಎಮ್ಮೆ ಇವುಗಳ ಯಾಜಮಾನ್ಯ ಹಾಗೂ ರಕ್ಷಣೆ 
ಯನ್ನು ವಹಿಸಿಕೊಂಡು ದೇವರಿಗೆ ಅವಗ್ಯಕವಾದ ಹಾಲು, ತುಪ್ಪ, ಮೊಸರು ಮತ್ತು 
ಬೆಣ್ಣೆಯನ್ನು ಇಂತಿಷ್ಟು ಪ್ರಮಾಣದಲ್ಲಿ ಶಾಸನಗಳಲ್ಲಿ ನಮೂದಿಸಿರುವಂತೆ ಒದಗಿಸುತ್ತಿ ' 
ದ್ವರು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಕೂಡ ಕೊಬ್ಬು ಪದಾರ್ಥಗಳನ್ನು ' 
ದೊರಕಿಸುವ ಪರಿಪಾಠವನ್ನು ಇಟ್ಟಿ ಕೊಂಡಿದ್ದರು. 1242ರ ಶಾಸನದ ಪ್ರಕಾರ 115 
ಕುರಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತುಸ್ಸ್‌ ಹಾಗೂ ಮೊಸರನ್ನು ದೇವಸ್ಥಾನದ | 
ಅಡಿಗೆ ಮನೆಗೆ ನಿತ್ಯವೂ ಒದಗಿಸುವ ಕರಾರನ್ನು ಅನುಸರಿಸುತ್ತಿ ದ್ದರು. ದೇವಸ್ಥಾನದ ಅಳ : 


ಕಾಂಚೀಪುರದ ವರದರಾಜಸ್ವಾಮಿ ದೇವಾಲಯದ ರಾಜಕೀಯ ಇತಿಹಾಸ ೫೭ 


ತೆಯ ಪ್ರಮಾಣದಲ್ಲಿ ಒದಗಿಸಬೇಕಾಗಿತ್ತು. ಮತ್ತೊಂದು ಶಾಸನವು ಬೇಕೆ ಬೇಕೆ ಗುಂಪಿನ 
ಪಶುಗಳನ್ನು ಒದಗಿಸಿಕೊಟ್ಟ ಪಟ್ಟಿಯನ್ನು ಕೂಡ ಸೂಚಿಸಿದೆ. ಗೋಪಾಲಕರು ಪ್ರತಿ 
ನಿತ್ಯವೂ ಒಂದು ಉಳಕ್ಕು ತುಪ್ಪ ಹಾಗೂ ಒಂದು ನಾಟ ಮೊಸರನ್ನು ಮತ್ತು ಅದೇ 
ರೀತಿ_ ಉತ್ಸವಾದಿ ದಿನಗಳಲ್ಲಿಯೂ ಒಪ್ಪಿಸುತ್ತಿದ್ದರು, ಗೋದಾನನನ್ನು ಸ್ವೀಕರಿಸುವ 
ಉದ್ದೇಶವ್ರೆ ದೇವಸ್ಥಾನಕ್ಕೆ ಅನಸ್ಯಕವಾದ ಕೊಬ್ಬು ಪದಾರ್ಥಗಳನ್ನು ಒದಗಿಸಿಕೊಡುವು 
- ದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಗ್ರಾಮಾಭಿನೃದ್ಧಿಯ ದೃಷ್ಟಿಯಿಂದ ಕೂಡೆ ದೇವಸ್ಥಾ 
ನದ ಅಧಿಕಾರಿಗಳು ಜಾನುವಾರು ಸಂಖ್ಯೆಯ ಪ್ರಮಾಣವನ್ನು ಹೆಚ್ಚಿಸಲು ಅವಕಾಶ ನೀಡು 
ತ್ತಿದ್ದರು. ಮನ್ರಾಡಿಗಳು ಅಥವಾ ಗೋಪಾಲಕರು ವೈಷ್ಣ ವ ಮತಾನಲಂಬಿಗಳಾಗಿದ್ದಾ 
ಕೆಂದು ಅನರು ಧರಿಸಿರುವ ದಾಸನಾಮಗಳಿಂದ ವ್ಯಕ್ತವಾಗುತ್ತದೆ. ಶಿಲಾಶಾಸನಗಳಲ್ಲಿ 
ಕಂಡು ಬರುವ ಹೆಸರುಗಳು ಇಂತಿವೆ. ಆಳ್ವಾರ್‌ ಕೋನ್‌, ಪೆರುಮಾಳ್‌ ಕೋನ್‌, 
ದಾಮೋದರ ಕೋನ್‌, ತಿರುವತ್ತಿಯೂರು ಕೋನ್‌, ವರನ್‌ತರುವಾನ್‌ ಪೆರುಮಾಳ್‌ 
ಕೋನ್‌, ಸೇರರುಳಾನ” ಕೋನ್‌"- ಇವುಗಳಲ್ಲಿ ಕೊನೆಯ ಎರಡು ಹೆಸರುಗಳು ವರದರಾಜ 
, ಸ್ವಾಮಿಯ ನಾಮುರೂಸನನ್ನು ಸೂಚಿಸುತ್ತವೆ. ಇಂದಿಗೂ ಕೂಡ ಮನ್ರಾಡಿಗಳು 
ಕೃಷ್ಣಭಕ್ತೆರು. ನಿಷ್ಣು ಕಾಂಚಿಯೆ ಪೂರ್ವ ಹಾಗೂ ದಕ್ಷಿಣ ಭಾಗದಲ್ಲಿ ವಾಸಮಾಡು 
ತ್ತಾರೆ. ದೇವಸ್ಥಾನದ ಆಕಳುಗಳನ್ನು ಮೇಯಿಸಲು ಪ್ರತ್ಯೇಕ ಹುಲ್ಲುಗಾನಲನ್ನು 
ಉಚಿತವಾಗಿ ಒದಗಿಸಲಾಗುತ್ತಿತ್ತೆಂದು. ಅದೇ ದೇವಸ್ಥಾನದ ಶಾಸನಗಳಿಂದ ವ್ಯಕ್ತ 
ವಾಗುತ್ತದೆ. 
ಮಧ್ಯಕಾಲೀನ ದಕ್ಷಿಣ ಭಾರತದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಚಟು 
ವಟಕೆಗಳನ್ನು ಗೃಹಕೃತ್ಯಕ್ಕೆ ಸೀಮಿತಗೊಳಿಸಿದರು. ಆದರೂ ಕೂಡ ಶ್ರೀವೈಷ್ಣವ 
ಸಂಪ್ರದಾಯದ ಪ್ರಕಾರ ಮಹಿಳೆಯರು ಕೂಡ ಆಳ್ವಾರರ ದಿವ್ಯಪ್ರಬಂಧವನ್ನು ಕಲಿಯುವ 
ಅವಕಾಶ ಪಡೆದಿದ್ದರು. ಮತ್ತು ದೇವಸ್ಥಾನದ ಕೈಂಕರ್ಯಗಳಲ್ಲಿ ಉತ್ಸವಮೂರ್ತಿಯ 
ಮುಂದೆ ಸಾಮೂಹಿಕವಾಗಿ ತನಿಯೆನ್‌ಗಳನ್ನು ಹಾಡುತ್ತಿ ದ್ವರೆಂದು 13 ನೇ ಶತಮಾನದ 
ಶಾಸನಗಳಿಂದ ವ್ಯಕ್ತ ವಾಗುತ್ತ ಜಿ. ಅವರ ಪೋಷಣೆಗಾಗಿ ತೆಲುಗು ಚೋಡರ ಗಂಡ 
' ಗೋಪಾಲನು ವಿಶೇಷ ದತ್ತಿಯನ್ನು ಬಿಟ್ಟಿದ್ದನು. ಅದೇ ರೀತಿ 1535ರ ಶಾಸನ 
ವೊಂದರ ಪ್ರಕಾರ ಅವರಿಗೆ ಪ್ರಸಾದದ ಒಂದು ಭಾಗವನ್ನು ಬಿಟ್ಟು ಕೊಡಬೇಕೆಂದು 
ವಿಧಿಸಲಾಗಿತ್ತು. ಆದರೆ ಸಿಂದು ಮಹಿಳೆಯರು ಕೇವಲ ಪ್ರೇಕ್ಷಕರ ವರ್ಗಕ್ಕೆ ಸೇರಿದ್ದಾರೆ 
ಮತ್ತು ತನಿಯನ”ಗಳನ್ನು ಪುರುಷನರ್ಗದನರು ಮಾತ್ರ ಹಾಡುತ್ತಾರೆ. ಕೆಲವು ಬ. 
ಪುಟ್ಟ ಸೇವೆಗಳನ್ನು ಮಹಿಳೆಯರಿಗೆ ಇಂದಿನವರೆಗೂ ವಹಿಸಿಕೊಡಲಾಗುತ್ತಿದೆ. ಸೇವಕಿ 
ಯೆರಲಿ ಕೆಲವರು ಶ್ರೀಮಂತರಾಗಿದ್ದರಲ್ಲದೆ ಅವರು ದೇವರಿಗೆ ದೇಣಿಗೆಯನ್ನು ನೀಡಿದ್ದ 
ಉದಾಹರಣೆಗಳು ಶಾಸನಗಳಿಂದ ದೊರೆತಿನೆ. ತೆಲುಗುಚೋಡರ ಗಂಡ ಗೋಪಾಲನ 
ಸೇವಕಿಯೊಬ್ಬಳು ನಂದಾದೀಸಕ್ಕೆ ದಾನಮಾಡಿದ್ದಳು. ಕೆಲವ್ರೆ ಸ್ತೀಯರ qh 
ಶ್ರ ಮನನ್ನು ಸ್ವೀಕರಿಸಿದ ನಿದರ್ಶನಗಳು ಕೂಡ ಇವೆ. ಅವರನ್ನು ಕೊರ್ರಿಗಳೆಂದು ಕರಯ 


೪ 


೫೮ ಮಾನನಿಕ ಕರ್ಣಾಟಕ 


ಭಾಗುತಿ ತು. ಅವರು ತುಳಸಿ ಮಾರೆ ಹಾಗಾ ನಾಮನನ್ನು ಧರಿಸುತ್ತಿದ್ದರು. ರಾಮಾ 
ನುಜರ ತನ್ಯವರ್ಗದಲ್ಲಿ ಅಂತಹ ಕೆಲವು ಸನ್ಯಾಸಿನಿಯರಿದ್ದರು. 13 ನೇ ಶತಮಾನದಲ್ಲಿ" 
ಜೀವಿಸಿದ್ದ ಪೆರುಳಾಳನ್‌ ಕೋರಿ ಎಂಬ ಸ್ತ್ರೀ ಸನ್ಯಾಸಿನಿಯೊಬ್ಬಳು ಬರೆದಿಟ್ಟ ಉಯಿಲಿನ 
ಪ್ರಕಾರ ಅವಳ ಆಭರಣಗಳನ್ನು ಮಾರಿಬಂದ ಹೆಣದಲ್ಲಿ 100 ಕುಳಿ ಭೂಮಿಯನ್ನು 
ತೆಗೆದುಕೊಂಡು ತನ್ನ ಮೃತ್ಯುವಿನ ನಂತರ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕೆಂದು ' 
ಆದೇಶೆ ನೀಡಿದ್ದಳು. ಅದೇ ರೀತಿ ತಿರುವತ್ತಿಯೂರು ಕೋರಿಯೆಂಬ ಇನ್ನೊಬ್ಬ 
ಸನ್ಯಾಸಿನಿಯು ದೇವಸ್ಥಾನದ ನಂದಾದೀಪಕ್ಕೆ ಆಕಳನ್ನು ದಾನ ಮಾಡಿದಳು. | 
ದಕ್ಷಿಣ ಭಾರತದ ಇತರ ದೇವಾಲಯಗಳಂತೆ ವರದರಾಜ ಸ್ವಾಮಿ ದೇವಾಲಯ ' 
ದಲ್ಲಿಯೂ ಕೂಡ «ದೇವರಡಿಯಾರ್ಗ ಅಥವಾ ದೇವದಾಸಿ ಸದ್ಧತಿಯು ಅಸ್ಪಿತ್ರೆದಲ್ಲಿತ್ತು. | 
ದೇವದಾಸಿಯರು ನಿಯಮಿತ ವೇಳೆಗಳಲ್ಲಿ ಸ್ವಾಮಿಯೆ ಮುಂದೆ ಹಾಡಿ ನೃತ್ಯ ಮಾಡುತ್ತಿ ' 
ದ್ದರು ಮತ್ತು ಉತ್ಸವಕಾಲದಲ್ಲಿ ಸ್ವಾಮಿಯನ್ನು ಅನುಸರಿಸುತ್ತಿದ್ದರು. ಇಂತೆಹ 
ಸಮಯಗಳಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶನ ನೀಡಬೇಕಾಗಿತ್ತು. ಸಂಗೀತ ಹಾಗೂ 
ನೃತ್ಯದಲ್ಲಿ ಪರಿಣತರಾಗಿದ್ದರು. ಆದರೆ ಅವರನ್ನು ವರದರಾಜ ಸ್ವಾಮಿ ದೇವಸ್ಥಾನದಲ್ಲಿ 
ಎಂದಿನಿಂದ ನೇಮಿಸಲಾಗಿಕ್ಕೆಂದು ನಿರ್ದಿಷ್ಟ ವಾಗಿ ಹೇಳಲು ಸಾಧ್ಯವಿಲ್ಲದಿದ್ದರೂ ಕೂಡ, ' 
1558 ರಲ್ಲಿ ಮೊದಲ ಬಾರಿಗೆ ಅವರ ಉಸ್ಲೇಖನಿದೆ. ಅದರಲ್ಲಿ ಅವರಿಗೆ ಪ್ರಸಾದದ" 
ನಿರ್ದಿಷ್ಟ ಭಾಗವನ್ನು ಕೊಡಬೇಕೆಂದು ನಿಶ್ಚಯಿಸಲಾಗಿತ್ತು, ಮೂಲತಃ ದೇವದಾಸಿ 
ಯರನ್ನು ದೇವರ ಮನರಂಜನೆಗಾಗಿ ಫಿಯಮಿಸಲಾಗಿತ್ತು. ಮತ್ತು ಸಮಾಜದಲ್ಲಿ ಅವರು 
ಗೌರವಸ್ಥಾನವನ್ನು ಗಳಿಸಿದರು. ಶ್ರೀಮಂತ ವರ್ಗದವರು ಕೂಡ ತಮ್ಮ ಮಕ್ಕಳನ್ನು | 
ಸ್ವಾಮಿಯ ಸೇವೆಗೆ ಬಿಟ್ಟು ಕೊಡುತ್ತಿ ದ್ವರೆಂದು ಚೋಳರ ಕಾಲದ ಶಾಸನಗಳಿಂದ ವೃಕ್ತ 8 
ವಾಗುತ್ತದೆ. ಅನರಿಗಾಗಿ ಯೋಗ್ಯ ಪರಿಹಾರಧನ ಹಾಗೂ ಭೂಸ್ವಾಮ್ಯತ್ವ ವನ್ನು ಕೊಡ ' 
ಲಾಗಿತ್ತು. ದೇವದಾಸಿ ಪದ್ದತಿಯಲ್ಲಿ ಕ್ರಮೇಣ ಎಷ್ಟೇ ಲೋಸದೋಷಗಳು ಕಂಡು ' 
ಬಂದರೂ ದೇವದಾಸಿಯರು ಸಂಗೀತ ಹಾಗೂ ನೃತ್ಯ ಕಲೆಯನ್ನು ಪರಂಪರಾಗತವಾಗಿ ' 
ಪೋಷಿಸಿ ಅದರ ಬೆಳವಣಿಗೆಯಲ್ಲಿ ಮಹತ್ವಪಾತ್ರವನ್ನು ವಹಿಸಿದ್ದಾರೆ. ದೇವಸ್ಥಾನ 4 
ದವರು ಕೂಡ ಈ ವರ್ಗದವರಿಂದ ಕಾಲಕಾಲಕ್ಕೆ ಸೇವೆಯನ್ನು ಉತ್ಸವಾದಿ ಕಾಲ ' 
ದಲ್ಲಿ ಪಡೆದುಕೊಂಡು ಅವರಿಗೆ ಯೋಗ್ಯಪುರಸ್ಕಾರ ನೀಡಿ ಕಲೆಯ ನೆರೆಗೆ ಕಾರಣ 4 
ಇಗಿದ್ದಾರೆ. | 
ದೇವಾಲಯದ ಉದ್ಯೋಗ ವರ್ಗದಲ್ಲಿ ಅನೇಕ ಸಂಗೀತ ವಿದ್ವಾಂಸರಿದ್ದಕೆದು. ' 
1558ರ ಶಾಸನವೊಂದರಿಂದ ತಿಳಿದುಬರುತ್ತದೆ, ಉತ್ಸವಾದಿಕಾಲದಲ್ಲಿ ದೇವರ ಮುಂಡೆ ' 
ಶಾಸ್ತ್ರಿಯ ಸಂಗೀತವನ್ನು ಹಾಡುತ್ತಿದ್ದರು. ಸಂಗೀತನಿದ್ವಾಂಸರಲ್ಲಿ ನಾಗಸ್ವರ" 
ನಿದ್ವಾಂಸರು ಬಹುಮುಖ್ಯ ಸೇವಾವರ್ಗದವರಾಗಿದ್ದರು.  ನಾಗಸ್ವರವಾದ್ಯವ್ರ ಶುಭ 
ಸೂಚಕವೆಂದು ಪರಿಗಣಿಸಲಾಗಿದ್ದು, ಜೆಳಗು ಮುಂಜಾನೆ ನಡೆಸುತ್ತಿದ್ದ ಸೇವಾಕಾಲದಲ್ಲಿ ' 
ಸ್ವಾಮಿಯ ಮುಂದೆ ಅದನ್ನು ನುಡಿಸಲಾಗುತ್ತಿತ್ತು. ಸಂಚರೋಹಕಾರರು, ಕಲ್ಲುಕುಟ ' 


ಕಾಂಚೀಪುರದ ವರದರಾಜಸ್ವಾಮಿ ದೇವಾಲಯದ ರಾಜಕೀಯ ಇತಿಹಾಸ ೫೯ 


ಗರ್ಮು ಸ್ಥಪತಿ ಹಾಗೂ ಶಿಲ್ಪಿ ವರ್ಗದವರಿಗೆ ತಮ್ಮ ಕಲಾಕುಶಲತೆಯನ್ನು ವ್ಯಕ್ತ ಪಡಿಸಲು 
ಜೀವಸ್ಥಾನ ನವು ಸಾಕಷ್ಟು ವ ಹಾಗೂ ಯೋಗ್ಯಪುರಸ್ಥಾರವನ್ನು ನೀಡುತ್ತಿತ್ತು. 
ವರದರಾಜಸ್ವಾ ಭಿ ದೇವಸ್ಥಾನಕ್ಕೆ ಸೇರಿದಂತೆ ಅನೇಕ ಮತಗಳಿದ್ದು ವಿದ್ಯಾದಾನ 
ವನ್ನು ಕೂಡ ಯ ಜವಾಬ್ದಾರಿಯನ್ನು ವಹಿಸಿದ್ದು ವು. ಕುಲೋತ್ಕುಂಗನ (1) ಕಾಲ 
ದಲ್ಲಿ ಆದಿಕೇಶವನ್‌ ಮಠವ್ರೆ ಒಂದು. ಪ್ರಖ್ಯಾತ ನಿದ್ಯಾಕೇಂದ್ರವಾಗಿತ್ತು. ಅಲ್ಲಿ 
ವಿದ್ವಾಂಸರು ಚರ್ಚೆ ಗೋಷ್ಠಿ ಹಾಗೂ ಕನವಿಯನ್‌ ಸಂದೆಗಾಗಿ ಸೇರುತ್ತಿದ್ದರು. ಪೆರಿಯ 
ಜತ ಮಹಾಮುಯ: ಅದರ ಅಧ್ಯಕ್ಷ*ಯನ್ನು ವಹಿಸಿದ್ದರು. “ಅಲ್ಲಿಯ ನೆಕಿ 
ಹೊರೆಯೆ ನಿವಾಸಿಗಳು ಮಠೆಕ್ಟಾಗಿ ದಾನ ನೀಡಿದ್ದರು. ಆದೇ ರೀತಿ 1359ರ. 
ಮತ್ತೊಂದು ಶಾಸನವ್ರೆ ವೈಷ್ಲವದಾಸ ಅಥವಾ ಬ ಬ್ರಹ್ಮತಂತ್ರಸ್ವತಂತ್ರರ ಅಧ್ಯಕ್ಷತೆಯಲ್ಲಿ 
ಕಂಚಿಯಲ್ಲಿದ್ದ ಇನ್ನೊಂದು ಮಠವನ್ನು ಕ (ವಿಸಿ. ವನ ನಭಕ್ಕಾದಿಗಳಲ್ಲಿ 
ಭಾಮಾಸುಜನರ್ಶನ ದ ತತ್ವಗಳನ್ನು ಪ್ರ ಪ್ರಚುರನಡಿಸುವುದೇ ಈ ಮಠದ ಮುಖ್ಯ ಉದ್ದೆ ಸ್ರ 
ವಾಗಿತ್ತು. ಈ ಮಠವು ವೈದಿಕ ಹಾಗೂ ಸಾಹಿತ್ಯಾಭ್ಯಾಸ ಕೇಂದ್ರವಾಗಿತ್ತು. ಬ್ರಹ್ಮ 
ತಂತ್ರರು ಕ್‌ ಹಾಗೂ ನಯೆನಂವರದಾಚಾರ್ಯರ ಶಿಷ್ಯರು ಹಾಗೂ ಘನ 
ಕ ವಿದ್ವಾಂಸರಾಗಿದ್ದ ರು. ಅದೇ ಕಾಲದಲ್ಲಿ ಶ್ರೀ ಪಾದಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ವರದ 
ರಾಜಸ್ವಾಮಿ ದೇವಸಾ ನದಲ್ಲಿ ವೇದಮತವಿತ್ತು. ನೀದಪಾಠದಲ್ಲಿ ಸ ನೀಣ್ಯ ತೆಯನ್ನು 
ಪಡೆದಿದ್ದ ಈ ಮಠಕ್ಕೆ ವಿಶೇಷವಾಗಿ ಮಾಧ್ವಧರ್ಮದವರು ಪ್ರೋತ್ಸಾಹ ed ದ್ದ ತೆ 
ಕಾಣುತ್ತದೆ. ದ್ವೆ ತಸಂಪ್ರದಾಯದ ಮುಖಂಡರಾಗಿದ್ದ ವ್ಯಾಸತೀರ್ಥರು ಹಾಗೂ ಇತ 
| ವಿಜಯತೀರ್ಥರು ಕೂಡ ದೇವಸ್ಥಾ ನದ ವ್ಯ ವಹಾರದಲ್ಲಿ ಹಚ್ಚು ಆಸ್ಥೆ ವಹಿಸಿದ್ದೆರೆಂದು 
ವಿಜಯೆನಗರೆದ ಕಾಲದ ಶಾಸ ಸನಗಳಂದ ವ್ಯ ಕೆ ವಾಗುತ್ತ ಡೆ. 1516 ಶಾಸನದ ಪ್ರಕಾರ 
ಮದ್ವೆ ಗುರುಗಳು ವರದರಾಜಸ್ಟಾ ಸ ನಾಗವಾಹನ ಹಾಗೂ ಗ್ರಾಮವೊಂದನ್ನು 
ಎಡೆ ಕೃ ಸ್ಲರೇವನ ಗೌರವಾರ್ಥವಾಗಿ ಉತ್ಸವವನ್ನು ಕೂಡ ಏರ್ಪಡಿಸಿ 
- 1726ರ ಮತ್ತೊ ೦ದು ಶಾಸನದಲ್ಲಿ ಉಲ್ಲೆ ಓನಿ, ಉತ್ತರಾದಿಮಠದ 
ad ಸತ್ತ ವಿಜಯತೀರ್ಥರು ದೇವಸ್ಥಾನದಲ್ಲಿ ಗೌರವಸ್ಥಾನವನ್ನು ಗಳಿಸಿದ್ದ ರಲ್ಲದೆ 
ಕೆಲವು ಹಕ್ಕುಗಳನ್ನು ಕೂಡೆ ಅನುಭನಿಸುತ್ತಿ, ದ್ದ ರು. 
ಅಳಗಿಯೆ ಮನವಾಳಜೀಯರ ಮುಕ ದೇವಸ್ಥಾ ನದ ಅಂಗವಾಗಿತ್ತು. ಈ 
ಮಠೆದ ಜೀಯರ”ಗಳು ದೇವಸ್ಥಾ ನದಲ್ಲಿ ಸ್ರಮುಖ ಪಾತ್ರ ವಹಿಸಿದ್ದ ರು. ಘರ 
ವಿದ್ವಾಂಸರೆಂದೆನಿಸಿಕೊಂಡಿದ್ದರು. ಇಂದಿಗೂ . ಕೊಡ ಈ ಮಠವು ವೈದಿಕ ಹಾಗೂ 
ಅಧ್ಯಾತ್ಮಿ' ಕಫ ಕೇಂದ್ರವಾಗಿ ಮುಂದುವರೆದಿದೆ. 
ಬಡೆವರ ಬಂಧುನೆಂದು ಕೂಡೆ ಸ್ರ ್ಯಾತಿ ಸಡೆದ ಕಂಚಿ ಹಾಗೂ ಇತರ ದಿವ್ಯ 
ಕ್ಷೇತ್ರ ಗಳಲ್ಲಿ ಉತ್ಸ ವಾದಿಗಳು, ಏನಾ ಹಾಗೂ ಇತರ ಸಮಾರಂಭಗಳಲ್ಲಿ ಬಡವರಿಗೆ 
3 ಲ ಾಸಿಗರಿಗೆ ವ ಸೌಕರ್ಯ ಮತ್ತು ತರಿಯಾರಾಧನೆ, ಇತ್ಯಾದಿ 


ಅನ್ನದಾನ, 
ಸವಿತ್ರ ಕರ್ತವ್ಯವೆಂದು ಅಲ್ಲಿಯ ಕೌಟುಂಬಿಕ 


ಗಳ ವ್ಯವಸ್ಥೆ ಮಾಡುವುದು ಸಾಣೆ 


೬6 ಮಾನವಿಕ ಕರ್ಣಾಟಕ ಗ 


ನಿವಾಸಿಗಳು ಆಹೋಬಲ ಮತ್ತು ವಾನಮಾಮಲೆ ಮಠೆಸ್ವರು ಅರಿತು ಇಂದಿಗೂ ನಡೆಸಿ. 
ಕೊಂಡು ಬಂದಿದ್ದಾರೆ. 15 ನೇ ಶತಮಾನದಿಂದೀಜೆಗೆ ಅಂದರೆ ಸಾಳುವ ನರಸಿಂಹ 
ಹಾಗೂ ಕಂದಾಡೆ ರಾಮಾನುಜ ಅಯ್ಯಂಗಾರ್‌ ಅವರ ಮುಂದಾಳುತ್ವದ ಕಾರಣ ತಿರು 
ಪತಿ, ಕಾಂಚಿ, ಶ್ರೀರಂಗಂ ಹಾಗೂ ಶ್ರೀಪೆರಂಬದೂರು ಮೊದಲಾದ ದಿವ್ಯ ಕ್ಷೇತ್ರಗಳಲ್ಲಿ 
ರಾಮಾನುಜ ಕೂಟವು ಈ ಕರ್ತವ್ಯವನ್ನು ಯೋಗ್ಯರೀತಿಯಿಂದ ನೆರವೇರಿಸುತ್ತಿದೆ.' 
ದೇಶಾಂತರಿಗಳಿಗೂ ಸ್ಥಳೀಯ ನಿವಾಸಿಗಳಿಗೂ ಇದೊಂದು ವರದಾನವಾಗಿದೆ. 


ಕೃತಜ್ಞತೆ 
ಇಂಗ 

ಡಾ|| ಕೆ. ನಿ. ರಾಮನ್‌ ಅವರ “$ri Varadarajaswami Temple 

of Kanchi” ಗ್ರಂಥವ್ರೆ ಈ ಲೇಖನವನ್ನು ಬರೆಯುವುದಕ್ಕೆ ಅಧಿಕ ಪ್ರಮಾಣದಲ್ಲಿ ' 

ಉಪಯುಕ್ತವಾಗಿದೆ. ಅವರಿಗೆ ನಾನು ಚಿರಯುಣಿಯಾಗಿದ್ದೇನೆ. 


ಟಬ. ಆರ್‌. ನಾಗಪ್ಪ 


| ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಸಾಧನೆ 
(1979-80) 


ಕಳೆದ ಐದು ಸಂಚನಾರ್ಷಿಕ ಯೋಜನೆಗಳಲ್ಲಿ ಭಾರತ ಸರಕಾರ ತನ್ನ ರಾಷ್ಟ್ರದ 
ಅಭಿವೃದ್ಧಿಗೆ 96,911 ಕೋಟ ರೂಪಾಯಿಗಳನ್ನು ಖರ್ಚುಮಾಡಿದೆ. ಆದರೂ 
. ಗ್ರಾಮಾಂತರ ಪ್ರದೇಶಗಳಲ್ಲಿ ಶೇಕಡ 46 ಮಂದಿ ಇನ್ನೂ ಬಡತನದ ರೇಖೆಯ ಅಂಚಿ 
ನಲ್ಲಿ ಇದ್ದಾರೆ. ಅವರ ಉದ್ದಾರಕ್ಕೆ ಕೆಳಗೆ ಕಂಡ ಕನಿಷ್ಕ ಕಾರ್ಯಕ್ರಮಗಳು ಆಗತ್ಯ. 

1. ಕಡ್ಡಾಯ ಪ್ರಾಥಮಿಕ ವಿದ್ಯಾಭ್ಯಾಸ ಯೋಜನೆಯನ್ನು ಪರಿಣಾನು 
ಕಾರಿಯಾಗಿ ಕಾರ್ಯಗತಗೊಳಿಸುವುದು. 
2. ಗ್ರಾಮೀಣ' ಪ್ರದೇಶಗಳಲ್ಲಿ ಸಾರ್ನಜನಿಕೆ ಆರೋಗ್ಯ ಮತ್ತು ನೈರ್ಮಲ್ಯ 

ಸುಧಾರಣೆ. 
ತುಡಿಯುವ ನೀರಿನ ವ್ಯವಸ್ಥೆ 
ರಸ್ತೆಗಳ ನಿರ್ಮಾಣ ಮತ್ತು ದುರಸ್ತಿ 
ಗ್ರಾಮೀಣರ ವಸತಿ ಸೌಕರ್ಯ 
ವಿದ್ಯುಚ್ಛಕ್ತಿ ಯೆ ಸರಬರಾಜು 
ಪೌಷ್ಠಿಕ ಆಹಾರ ಯೋಜನೆ 
ನಗರದ ಕೊಳಚೆ ಪ್ರದೇಶಗಳ ಸುಧಾರಣೆ 
ವಯಸ್ಕರ ಶಿಕ್ಷಣ 

ಮೇಲೆ ವಿವರಿಸಿರುವ ಗುರಿಗಳನ್ನು ಸಾಧಿಸಲು ಎಲ್ಲ ಅಭಿವೃದ್ಧಿ ಇಲಾಖೆಗಳೂ 
ಒಟ್ಟಾಗಿ ಸೇರಿ ಕೆಲಸಮಾಡಜೇಕಾಗಿದೆ. ಈ ಇಲಾಖೆಗಳ ಸೇನೆಯ ಪ್ರತಿಫಲ ಎಲ್ಲರನ್ನೂ 
ಮುಟ್ಟ ಬೇಕಾಗಿದೆ. ಅದಕ್ಕೆ " ಬಾಯುಳ್ಳನನು ಬರೆದಲ್ಲಿ ಗೆದ್ದ? ಎಂಬಂತೆ ಕೇನಲ 
ಹೆಲವಾರು ವಾಚಾಳಿಗಳು ಮತ್ತು ಪ್ರತಿಭಾನಂತರು ಸರಕಾರದ ಸೌಲಭ್ಯಗಳನ್ನು ಪಡೆಯು 
ತ್ರಿ ದ್ದರೆ ಆಕ್ಟ ರ್ಯವೇನಲ್ಲ. ಜೊತೆಗೆ ಇನ್ನು ಕೆಲವರಿಗೆ ಸರಕಾರದ ಸೌಲಭ್ಯಗಳ ಸರಿಚಯವೇ 
ಇಲ್ಲು ಎಂದು ಹೇಳಿದಲ್ಲಿ ಉತ್ಪ್ರೇಕ್ಷೆ ಆಗಲಾರದು. 


BN 


೬೨ ಮಾನನಿಕ ಕರ್ಣಾಟಕ 


ಜನತೆ ಅದರಲ್ಲೂ ದೀನದುರ್ಬಲ ವರ್ಗದವರು ಮತ್ತು ಮಹಿಳೆಯರು ಸರಕಾರದ ' 
ವಿವಿಧ ಅಭಿವೃದ್ಧಿ ಇಲಾಖೆಗಳು ನೀಡುವ ಸೌಲಭ್ಯವನ್ನು ಪಡೆದು ತಮ್ಮ ಪ್ರಗತಿಯನ್ನು ' 
ಸಾಧಿಸಬೇಕಾಗಿದೆ. ಇದು ರಾಷ್ಟ್ರೀಯ ವಯಸ್ಕರ ಶಿಕ್ಷಣದ ಗುರಿ. ಸ್ವಾತಂತ್ರ್ಯ" 
ಸಂದ 30 ವರ್ಷಗಳಲ್ಲಿ ಸರಕಾರ ವಯಸ್ಸರ ಶಿಕ್ಷಣಕ್ಕೆ ಸಾಕಷ್ಟು ಗಮನ ನೀಡಲಿಲ್ಲ. 


1977ನೆಯ ಏಪ್ರಿಲ್‌ ಏಳನೆಯ ತಾರೀಖು ಭಾರತದ ವಯಸ್ಸರ ಶಿಕ್ಷಣ 3 
ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವ ದಿನ. ಅಂದು ಎಲ್ಲ ರಾಜಕೀಯ ಪಕ್ಷ 
ಗಳು ಒಟ್ಟಾಗಿ ಭಾರತ ಸರಕಾರ ರೂಪಿಸಿದ್ದ ವಯಸ್ಸರ ಶಿಕ್ಷಣ ಯೋಜನೆಗೆ ತಮ್ಮ 
ಅಂಗೀಕಾರ ಮುದ್ರೆಯನ್ನೊ ತ್ತಿದವು. ಇದೊಂದು ಶುಭಸೂಚನೆ. ಇಂದಿನ ರಾಷ್ಟ್ರೀಯ k 
ವಯಸ್ಸರ ಶಿಕ್ಷಣ ಯೋಜನೆ ಹಲವಾರು ರೀತಿಗಳಲ್ಲಿ ಹಿಂದಿನ ಯೋಜನೆಗಳಿಗಿಂತ ವೈಶಿಷ್ಟ್ಯ 
ಪೂರ್ಣ. ಮೊದಲನೆಯದಾಗಿ ಭಾರತ ಸರಕಾರ ನಿರೂಪಿಸಿದ ಯೋಜನೆ ಮೇಲೆ ತಿಳಿಸಿ ' 
ದಂತೆ ಎಲ್ಲ ರಾಜಕೀಯ ಪಕ್ಷಗಳ ಅಂಗೀಕಾರ ಮುದ್ರೆಯನ್ನು ಪಡೆದಿದೆ. ಎರಡನೆಯ 
ದಾಗಿ ಇದೊಂದು ಬೃಹತ್‌ ಯೋಜನೆ. ಐದು ವರ್ಷಗಳಲ್ಲಿ 15-35 ವಯೋಮಿತಿಯ ' 
10 ಕೋಟ ಅನಕ್ಷರಸ್ಥ ವಯಸ್ಪರಿಗೆ ಯೋಜನೆ ಅನ್ವಯವಾಗಲಿದೆ. ಮೂರನೆಯದಾಗಿ ' 
ಇದು ಕೇನಲ ವಿದ್ಯಾಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲ ಅಭಿವೃದ್ಧಿ ಇಲಾಖೆ ' 
ಗಳು ಈ ಕಾರ್ಯಕ್ರಮದಲ್ಲಿ ತೊಡಗಬೇಕು. ನಾಲ್ಬನೆಯದಾಗಿ ಇದು ಜನತಾ ಚಳು 
ವಳಿಯ ಸ್ವರೂಸ ತಾಳಲಿದೆ. ಈ ದೃಷ್ಟಿಯಿಂದ ಖಾಸಗಿ ಸಂಘಸಂಸ್ಥೆಗಳು ಹೆಚ್ಚಿನ" 
ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮತ್ತು ಹೆಚ್ಚಿನ ಪ್ರೋತ್ಸಾಹವನ್ನು ಭಾರತ ' 
ಸರಕಾರ ನೀಡಲಿದೆ, ಐದನೆಯದಾಗಿ ಶಿಕ್ಷಣಾರ್ಥಿಗಳ ಅಗತ್ಯ ಮತ್ತು ಆಸಕ್ತಿಗಳಿಗೆ ಅನು 
ಗುಣವಾಗಿ ನಡೆಯಬೇಕಾದ ಕಾರ್ಯಕ್ರಮ. ಆರನೆಯದಾಗಿ ದೀನದುರ್ಬಲವರ್ಗದವರಿಗೆ ' 
ಮತ್ತು ಮಹಿಳೆಯರಿಗೆ ಈ ಯೋಜನೆಯಲ್ಲಿ ಪ್ರಾಶಸ್ತ್ರ್ಯ ದೊರಕಲಿದೆ. 


ಯೋಜನೆಯನ್ನು ರೂಪಿಸುವ ಮುನ್ನ ವಯಸ್ಕರ ಶಿಕ್ಷಣ ತಜ್ಞ ರ, ಕಾರ್ಮಿಕ ' 
ಸಂಘದ ಪ್ರತಿನಿಧಿಗಳ, ಉಪಾಧ್ಯಾಯರ ಸ್ವಯಂಸೇವಾಸಂಸ್ಥೆಗಳ ಹಾಗೂ ಯುವಕ 
ಸಂಘಗಳ ಪ್ರತಿನಿಧಿಗಳೊಡನೆ ಸಮಾಲೋಚನೆ ನಡೆದಿದೆ. ವಿಶ್ವವಿದ್ಯಾನಿಲಯದ ಧನ 
ಸಹಾಯ ಮಂಡಲಿ ಮತ್ತು ಅಖಿಲಭಾರತ ವಿಶ್ವವಿದ್ಯಾನಿಲಯಗಳ ಸಂಘವ್ರೆ ಈ ಯೋಜನೆ 3 
ಯನ್ನು ಅಂಗೀಕರಿಸಿವೆ. ಮೇಲಾಗಿ ವಿವಿಧ ರಾಜ್ಯಗಳ ವಿದ್ಯಾಮಂತ್ರಿಗಳ ಸಭೆಯು: | 
ದೀರ್ಫವಾಗಿ ಪರಿಶೀಲಿಸಿ ತನ್ನ ಅಂಗೀಕಾರ ಮುದ್ರೆಯನ್ನು ಒತ್ತಿದೆ. | 


: ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆಯ ಗುರಿ ಏನು? 


'ಸಾರ್ವಜನಿಕ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಹಾಗೂ ವಯಸ್ಸರ ಶಿಕ್ಷಣ ಒಂದೇ 
ನಾಣ್ಯದ ಎರಡು ಮುಖಗಳು. ಈ ಎರಡು ಕಾರ್ಯುಕ್ರಮಗಳು ಒಟ್ಟಾಗಿ ಪರಿಣಾಮಕಾರಿ ' 
ಯಾಗಿ ನಡೆಯತಕ್ಕದ್ದು. | 


ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಸಾಧನೆ (1979-80) ೬೩ 


ನಿರಕ್ಷರತೆ ವ್ಯಕ್ತಿಯ ಪ್ರಗತಿಗೆ ಹಾಗೂ ರಾಷ್ಟ್ರದ ಪ್ರಗತಿಗೆ ಮಾರಕ. ಈ ದೃಸ್ಟಿ 
ಯಿಂದ ಇದು ಅಗತ್ಯವಾಗಿ ಆಗಬೇಕಾದ ಕಾರ್ಯಕ್ರಮ. ೆ 

ಶಿಕ್ಷಣ ಕೇವಲ ಶಾಲೆಗೆ ಸೀಮಿತವಾದುದಲ್ಲ. ಅದು ಜೀವನದ ಒಂದು ಭಾಗ. 

ಶಿಕ್ಷಣ ಜೀವನ ಪರ್ಯಂತ - (ಲೈಫ್‌ ಲಾಂಗ್‌ ಎಜುಕೇಷನ್‌) ಸಾಗುವ ಒಂದು 
ಕಾರ್ಯಚಟುವಟಿಕೆ. ಅದು ಜೀವನ ಶಿಕ್ಷಣವಾದಾಗ ಮಾತ್ರ ಹೆಚ್ಚು ಅರ್ಥಪೂರ್ಣ 
 ವಾದೀತು. 

ದೀನದುರ್ಬಲವರ್ಗದವರು ಹಾಗೂ ನಿರಕ್ಷರರು ವಿಚಾರವಿಠಥಿನುಯ್ಕೆ ಸಾಕ್ಷರತಾ 
ಕಾರ್ಯತ್ರೆಮ ಹಾಗೂ ಇತರೆ ಅಭಿನೃದ್ಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿಯೂ ಹಾಗೂ 
ಪರಿಣಾವ:ಕಾರಿಯಾಗಿಯೂ ಪಾಲುಗೊಳ್ಳು ವ್ರದರ ಮೂಲಕ ತಮ್ಮ ಪ್ರಸಕ್ತ 
ಶೋಚನೀಯ ಪರಿಸ್ಥಿತಿಯಿಂದ ಮುಕ್ತರಾಗಲು ಸಾಧ್ಯ. ಆದಕ್ಕೆ 

ನೀಡಲಿರುವ ಶಿಕ್ಷಣ ವಯಸ್ಕರ ವಾತಾವರಣ ಮತ್ತು ಅವಶ್ಯಕತೆಗಳಿಗೆ ಅನುಗುಣ 
ವಾಗಿರತಕ್ಕೆದ್ದು. ಆದ್ದರಿಂದ ಮೊದಲಾಗಿ ಕಲಿಯುವವರ ಪರಕಾಯ ಪ್ರವೇಶಮಾಡಿ 
_ ಅವರ ಅಗತ್ಯ ಮತ್ತು ಅಭಿರುಚಿಗಳನ್ನು ತಿಳಿಯತಕ್ಕದ್ದು. | 

ಸಠ್ಯೆಸೂಚಿ, ಪಾಕೋಸಕರಣಗಳ ರಚನೆ ಹಾಗೂ ಬೋಧನಾವಿಧಾನಗಳಲ್ಲಿ 
ವೈವಿಧ್ಯತೆ ಇರತಕ್ಕದ್ದು. | | 

ಕಾರ್ಯಕ್ರಮ ಶಾಸ್ತ್ರೀಯವಾಗಿ ಕ್ರಮವಾಗಿದ್ದು ವ್ಯವಸ್ಥೆ ಸಂಪೂರ್ಣವಾಗಿರೆ 
ತಕ್ಕದ್ದು. 

ಪಠ್ಯವಸ್ತು ಸಾಧ್ಯವಾದಷ್ಟು ಆಯಾ ಕ್ಷೇತ್ರದ ನಿರಕ್ಷರ ಕುಕ್ಷಿಗಳ ಆಡುಭಾಷೆ 
ಯಲ್ಲಿರೆಬೇಕು. 

ವಯಸ್ವರ ಶಿಕ್ಷಣ ಕಾರ್ಯಕ್ರಮಗಳನ್ನು ರೂಪಿಸುವಾಗ ದೀನದುರ್ಬಲರಿಗೆ ಹರಿಜನ 
ಗಿರಿಜನರಿಗೆ ಮತ್ತು ಮಹಿಳೆಯರಿಗೆ ಪ್ರಾಧಾನ್ಯತೆ ನೀಡಬೇಕು. 

ಭಾರೆತ ಸರಕಾರ ವಯೆಸ್ವರ ಶಿಕ್ಷಣ ಯೋಜನೆಗೆ 686 ಕೋಡ ರೂಪಾಯಿಗಳನ್ನು 
ನಿಗದಿಮಾಡಿದೆ. ಕೇಂದ್ರ ಸರಕಾರ ಈಗಾಗನೇ 200 ಕೋಟ ರೂಪಾಯಿಗಳನ್ನು 
ಮೊದಲನೆಯ ಕಂತನ್ನಾಗಿ ಬಿಡುಗಡೆಮಾಡಿದೆ. ಈ ಹಣದಲ್ಲಿ ಅರ್ಧಭಾಗವನ್ನು ರಾಜ್ಯ 
ಸರಕಾರಗಳು ವಿನಿಯೋಗಿಸಬೇಕು.  ಉಳಿದರ್ಧವನ್ನು ಕೇಂದ್ರ ಸರಕಾರ ವಹಿಸಲಿದೆ. 
ಖಾಸಗಿ ಸುಸ್ಮೆಗಳ ಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ. ವಯಸ್ಕರ 
ಶಿಕ್ಷಣ ಕೇಂದ್ರದ ಅವಧಿ 10 ತಿಂಗಳು: 300-350 ಗೆಂಬೆಗಳು. 

ರಾಸ್ಟ್ರೀಯ ವಯೆಸ್ತರೆ ಶಿಕ್ಷಣ ಯೋಜನೆ 1978ರ ಅಕ್ಟೋಬರ" ಎರಡರಂದು 
ಔನ ಚಾರಿಕವಾಗಿ ಪ್ರಾರಂಭವಾಯಿತಪ್ಪೆ. ಈ ಸಂದರ್ಭದಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ 
ಕ ಸ್ರ ಚಾರಸಭೆಗಳು ನಡೆದುದಾಗಿ ವರದಿಯಾಗಿದೆ. ಆದರೂ ಇನ್ನೂ ಅನೇಕ 
ಶಿಕ್ಷಣ ಯೋಜನೆಯ ಸ್ವರೂಸ ತಿಳಿದಿಲ್ಲ; 


ಸಾವಿರಾರು j 
ಗ್ರಾಮಗಳಲ್ಲಿ ರಾಸ್ಟ್ರೀಯ ವಯಸ್ಕರ 


೬೪ ಮಾನವಿಕ ಕರ್ಣಾಟಕ 


ಹಾಗೂ ರಾಜ್ಯ ಮಟ್ಟಿದ ಅಧಿಕಾರಿಗಳು ಈ ಯೋಜನೆಯಲ್ಲಿ ತಮ್ಮ ಪಾತ್ರ ತ್ರನೇನೆಂಬು 
ದನ್ನು Rn. | 

ವಯಸ್ಸರ ಶಿಕ್ಷಣ ಕಾರ್ಯಕ್ರಮ ಆಯಾ ರಾಜ್ಯ ಸರಕಾರಗಳ ಜವಾಬ್ದಾರಿ." 
ಅದನ್ನು ನಿರ್ವಹಿಸಲು ರಾಜ್ಯ ಸರಳಾ ಒನ್ಸಿವೆ. ರಾಷ್ಟ್ರಿ ಯ ವಯಸ್ಪರ ಶಿಕ್ಷಣ. 
ಕಾರ್ಯಕ್ರಮ ಕೇವಲ ಓದುಬರಹ ಕಲಿಯಲಿಕ್ಕೆ ಮಾತ್ರ We ಎಂಬ ಅಂಶವನ್ನು 
ರಾಜ್ಯ ಸರಕಾರಗಳು ಮನಗಂಡಿನೆ. ಆದರೂ ಈ ಕಾರ್ಯಕ್ರಮ ಎಲ್ಲ ರಾಜ್ಯಗಳಲ್ಲೂ 
ಒಂದೇತೆರನಾಗಿ ನಡೆಯುತ್ತಿಲ್ಲ. ಬಿಹಾರ, ಗುಜರಾತು, ಅರುಣಾಚಲ ಪ್ರದೇಶ್ಶ' 
ನಾಗಾಲ್ಯಾಂಡು, ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳು ಕೇಂದ್ರಸರಕಾರದ ನೆರನಿನ' 
ಜೊತೆಗೆ ತಮ್ಮ ರಾಜ್ಯದ ಸಂಪನ್ಮೂಲಗಳನ್ನು ಕೂಡಿಸಿಕೊಂಡು ಒಳ್ಳೆಯ ಕೆಲಸಮಾಡು 
ತ್ರಿವೆ. ಉತ್ತರಪ್ರದೇಶ, ರಾಜಾಸ್ಥಾನ, ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಿಕ. 
ಹರಿಯಾಣ, ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳು ಯೋಜನೆಯನ್ನು ಕಾರ್ಯಗತಗೊಳಿಸಲು 
ನಿಗದಿಯಾದ ಆಡಳಿತದ ಚೌಕಟ್ಟು. ಮತ್ತು ಸಿಬ್ಬಂದಿಯ ಬಗ್ಗೆ ಆಲೋಚಿಸುತ್ತಿವೆ.' 
ಉಳಿದ ರಾಜ್ಯಗಳಲ್ಲಿ ಇನ್ನೂ ವಾಸ್ತವಿಕ ಕಾರ್ಯಕ್ರಮಗಳನ್ನು ರೂಪಿಸುವ ಬಗ್ಗೆ 
ಪ್ರಯತ್ನಗಳು ನಡೆಯುತ್ತಿ ವೆ. ಉತ್ತ ತಸ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರಾಷ್ಟ್ರೀಯ 
ವಯಸ ಸ್ವರ ಶಿಕ್ಷಣ ಯೋಜನೆಗೆ ರಿಗದಿಯಾಗಿರುವ ಹಣ ಖೋತಾ ಆಗಿದೆ. ತತ್ಪರಿಣಾಮ ' 
ವಾಗಿ ಆ ರಾಜ್ಯಗಳ ಯೋಜನೆ ಬಹುಮಟ್ಟಿಗೆ ಕುಂಠಿತವಾಗಿದೆ. 


ಖಾಸಗಿ ಸಂಘಸಂಸ್ಥೆ ಗಳ ಪಾತ್ರ 


ವಯಸ್ಸರ ಶಿಕ್ಷಣ ಹೆಚ್ಚಾ ಗಿ ಖಾಸಗಿ ಸಂಘಸಂಸ್ಥೆಗಳಿಂದ ಆಗಬೇಕಾದ ಕಾರ್ಯ 
ಎಂಬ ನೀತಿಗೆ ಭಾರತ ಸರಕಾರ ಬದ್ಧ. ಭಾರತ ಸರಕಾರದ ಹೊಸ ಅನುದಾನದ ನೀತಿ 
ಯಿಂದಾಗಿ ಆನೇಕ ಖಾಸಗಿ ಸಂಸ್ಥೆಗಳು ವಯೆಸ್ವರ ಶಿಕ್ಷಣ ಕಾಠ್ಯ ಕೈಗೊಳ್ಳಲು ಮುಂದೆ 
ಬಂದಿವೆ. ಇದುವರೆವಿಗೆ 17 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 603 ' 
ಖಾಸಗಿ ಸಂಘ ಸಂಸ್ಥೆ ಗಳು ವಯಸ್ವರ ಕ್ಷಣ ಯೋಜನೆಯಲ್ಲಿ ತೊಡಗಿವೆ. ವಾಚ ತಿ 
ದಂತಹ ವಿಶಾಲ ರಾಷ್ಟ್ರದಲ್ಲಿ ಈಗ ಮುಂದೆ ಬಂದಿರುವ ಸಂಘಸಂಸ್ಥೆ ಗಳ ಸಂಖ್ಯೆ ಹೆಚೆ ಸೇನಲ್ಲ. 
ಮ ಸಂಸ್ಥೆ ಗಳು ಕೆಲಸಮಾಡುವ ಉತ್ಸಾಹದ ಭರದಲ್ಲಿ ತಪ್ಪು ಹೆಜ್ಜೆ ಇಡಲು ಸ "ಸಾಧ್ಯ. 
ಕೆಲವು ಸಂಸ್ಥೆಗಳು ಸ ಸ್ಮಳೀಯ ಆ. ಯಜ ತಿಳಿಯದೆ. ಮತ್ತು ' ಮುಖಂಡರಲ್ಲಿ ' 
ಆಲೋಚಿಸದೆ ಕಾಗದದ "ಯೋಜನಾಕುಡುಕೆಗಳನ್ನು ತಯಾರಿಸಿದ್ದಲ್ಲಿ ಆಶ್ರ ಶ್ರರ್ಯವೇನಿಲ್ಲ. | 
ಹೀಗಾಗದಂತೆ ಪರಿಣಾಮಕಾರಿಯಾದ ತಾಂತಿ,ಕೆ ಮಾರ್ಗದರ್ಶನ ಅಗತ್ಯ. ಸೇವೆ 
ಸಲ್ಲಿಸುತ್ತಿರುವ ಖಾಸಗಿ ಸಂಘಸಂಸ್ಥೆಗಳ ವಿಚಾರದಲ್ಲಿ ಮಹಾರಾಷ್ಟ್ರ, ಗುಜರಾತುಃ ' 
ಬಿಹಾರ. ರಾಜಾಸ್ಥಾನ ಮತ್ತು ಮಣಿಪುಸ ರಾಜ್ಯಗಳಿಗೆ. ಮೊದಲನೆಯ ಸ್ಥಾನ. | 


ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಸಾಧನೆ (1979-80) ೬೫ 
ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳ ಪಾತ್ರ 


ವಿಶ್ವವಿದ್ಯಾನಿಲಯ, ಧನಸಹಾಯ ಮಂಡಲಿ ಹಾಗೂ ಅಖಿಲ ಭಾರತ ವಿಸ್ವವಿದ್ಯಾ 
ನಿಲಯಗಳ ಸಂಘವು ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆಯಲ್ಲಿ ಭಾಗವಹಿಸುವಂತೆ 
ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಿಗೆ ಕರೆಕೊಟ್ಟಿದೆ. ಜೊತೆಗೆ ವಿಶ್ವವಿದ್ಯಾನಿಲಯ 
ಧನಸಹಾಯಮಂಡಲಿ ಯೋಜನೆಯನ್ನು ಕಾರ್ಯಗತ ಮಾಡುನ ಬಗ್ಗೆ ಕೆಲವು ಮಾರ್ಗ 
"ದರ್ಶನಗಳನ್ನು ನೀಡಿದೆ. ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿ 
ಗಳಿಗೆ ಮಾತ್ರ ಈ ಯೋಜನೆ ಮೀಸಲು. ಅದು ಸಲ್ಲದು. ಉತ್ಸಾಹ ಮತ್ತು ನಿಶ್ವಾಸ 
ದಿಂದ ಸೇವೆ ಸಲ್ಲಿಸಲು ಮುಂಪೆ ಬರುವ ಎಲ್ಲ ವಿದ್ಯಾರ್ಥಿಗಳಗೂ ಈ ಯೋಜನೆಗೆ ಪ್ರವೇಶ 
ನೀಡುವುದು ಒಳ್ಳೆಯದು, 
ಕೆಲವು ವಿಸ್ವನಿದ್ಯಾನಿಲಯ; ಮತ್ತು ಕಾಲೇಜುಗಳಲ್ಲಿ ವಯಸ್ಸರ ಶಿಕ್ಷಣಕ್ಕೆ ಪ್ರಸ್ಛೀಕ 
ವಿಭಾಗವನ್ನು ತೆರೆಯಬೇಕೆಂಬ ಯೋಚನೆ ಇದೆ. ಆದರೆ ಇದು ಸಾಧುವಲ್ಲ. ರಾಷ್ಟ್ರೀಯ 
ಸೇವಾ ಯೋಜನೆಯೊಂದಿಗೆ ವಯೆಸ್ತರ ಶಿಕ್ಷಣ ಯೋಜನೆಯನ್ನೂ ಸಹ ಐಕ್ಯಗೊಳಿಸು 
.ವೆದು ಒಳಿತು. 


ಅಖಿಲಭಾರತ ವ್ಯವಸಾಯ ಸಂಶೋಧನಾ ಮಂಡಲಿಯು ರಾಷ್ಟ್ರೀಯ ವಯೆಸ್ವರ 
ಶಿಕ್ಷಣ ಯೋಜನೆಯನ್ನು ಅಂಗೀಕರಿಸಿದೆ. ಅದು ತನ್ನ ಆಶ್ರಯದಲ್ಲಿರುವ ಕೃಷಿ ನಿಶ್ವ 
ನಿದ್ಯಾನಿಲಯಗಳಿಗೆ ಮತ್ತು ಕೃಷಿನಿಜ್ಞಾ ನಕ್ಕೆ ಸಂಬಂಧಸಟ್ಟಿ ಸಂಸ್ಥೆಗಳಿಗೆ ಯೋಜನೆ 
ಯನ್ನು ಕಾರ್ಯಗತಮಾಡುವ ಬಗ್ಗೆ ಸೂಕ್ತ ಸೂಚನೆಯನ್ನು ನೀಡಿದೆ. ಕೆಲವು ಕಾಲೇಜು 
ಮತ್ತು ವಿಶ್ವವಿದ್ಯಾನಿಲಯಗಳು ಪಾಠೋಸಕರಣಗಳನ್ನು ತಯಾರಿಸಲು ಮುಂದೆ ಬಂದಿವೆ. 
ಅವ್ರೆ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆಯನ್ನು ಸಂಶೋಧನಾ ಡೃಷ್ಟಿ ಯಿಂದ 
ಶಾಸ್ತ್ರೀಯವಾಗಿ ನಡೆಸುವುದು ಒಳ್ಳೆ ಯದು. ಮೇಲಾಗಿ ನಿಶ್ಚವಿದ್ಯಾನಿಲಯಗಳು ಈ 
ಕ್ಷೇತ್ರದಲ್ಲಿ ಹೆಚ್ಚಿನ ಸಂಶೋಧನೆ ಮತ್ತು ಮೌಲ್ಯಮಾಪನೆಯಲ್ಲಿ ತೊಡೆಗುವುದು 
ಒಳ್ಳೆಯದು. 

ಮಹಾರಾಷ್ಟ್ರ; ಬಿಹಾರ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚಿ ನ ಸಂಖ್ಯೆಯಲ್ಲಿ ವಿಶ್ವ 
ವಿದ್ಯಾನಿಲಯೆಗಳು ಮತ್ತು ಕಾಲೇಜುಗಳು ಮುಂದೆ ಬಂಧಿವೆ. ಇಡೀ ಭಾರತದಲ್ಲಿ 
ಪಾಲುಗೊಂಡಿರುವ ನಿಶ್ವನಿದ್ಯಾನಿಲಯಗಳ ಒಟ್ಟು ಸಂಖ್ಯೆ 80. ಮತ್ತು ಕಾಲೇಜುಗಳ 
ಒಟ್ಟು ಸಂಖ್ಯೆ 2000. ಅನೆಗಳ ಪೈಕಿ 49 ವಿಶ್ವವಿದ್ಯಾನಿಲಯಗಳು ಮತ್ತು 515 
ಕಾಲೇಜುಗಳು ಕಾರ್ಯಕ್ರಮ ಕೈಗೊಳ್ಳಲು ಧನಸಹಾಯ ಸಡೆದಿನೆ. 


ನೆಹರು ಯುವಕ ಕೇಂದ್ರಗಳು 


ಭಾರತಾದ್ಯಂತ 138 ನೆಹರು ಯುವಕ ಕೇಂದ್ರಗಳಿವೆ. ಪ್ರತಿಯೊಂದು ಕೇಂದ್ರದ 


ಆಶ್ರಯದಲ್ಲಿ 30 ರಿಂದ 100 ಚೇತನ ಸೇಘಗಳಿವೆ. ಕೆಲವು ನೆಹರು ಯುವಕ ಸಂಘ 


9 


೬೬ ಮಾನವಿಕ ಕರ್ಣಾಟಕ 


ಗಳು ವಯೆಸ್ಪರ ಶಿಕ್ಷಣ ಕೇಂದ್ರ ಗಳನ್ನು ತೆಕೆದಿವೆ. ಅವು ಯಶಸ್ವಿಯಾಗಿ ಸೆ ಸೇವೆಸ ಸಲು 
ಕಾಲಕ್ಕೆ ಸರಿಯಾಗಿ ಹಣ ಬಿಡುಗಡೆ ಆಗುತ್ತಿ ಲ್ಲ ಎಂಬ ಕೂಗಿದೆ. ೆ 


ಉದ್ಯೋಗಪತಿಗಳ ಷಾತ 


ಕಾರ್ಪಾನೆಗಳೆ ಮಾಲೀಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತೊಡಗಿರುವ ಉದ್ಯೋಗಿ ' 
ಗಳಿಗೆ ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಬಹುದು. ಉದಾಹಣೆಗೆ, ಕೋಲ್‌ ' 
ಇಂಡಿಯಾ ಕಂಪನಿ (ಕಲ್ಲಿದ್ದಲು ಗಣಿ)ಯ ಆಡಳಿತ ವ್ಯಾಪ್ತಿ ನಾಲ್ಕು ರಾಜ್ಯಗಳಿಗೆ ಸೀಮಿತ ' 
ಇಗಿದೆ. ಅಡು ತನ್ನ ಆಶ್ರಯದನ್ನಿರುವ ಅನಕ್ಷರಸ್ಥ ಕಾರ್ಮಿಕರಿಗೆ ಹಾಗೂ ಹೆಚ್ಚಿನ" 
ಕರ್ಮ ಕೌಶಲ್ಯವಿಲ್ಲದವರಿಗೆ ಓದುಬರಹ ಕಲಿಸಲು ಮುಂದೆಬಂದಿದೆ. ಅಷ್ಟೇಅಲ್ಲ ' 
ಉದ್ಯೋಗಿಗಳ ಸಂಸಾರಕ್ಟೂ ಸಹ ಶಿಕ್ಷಣ ಸೌಲಭ್ಯ ನೀಡಲು ಯೋಚಿಸುತ್ತಿದೆ. | 
ಸಿಂಗರೇಲಿಯಲ್ಲಿ 2000 ನೆಗೋವ್ಯಾಟನ ವಿದ್ಯುಚ್ಛಕ್ತಿ ಉತ್ಪಾದನಾ ಕೇಂದ್ರ 

300 ಕೋಟ ರೂ. ವೆಚ್ಚದಲ್ಲಿ ಸ್ಥಾಪನೆ ಆಗಲಿದೆ. ಗುಡ್ಡೆಗಾಡು ಜನರ ಕ್ಷೇತ್ರ ಅದು. 
ಈ ಕೇಂದ್ರದಲ್ಲಿ ನಿರತರಾದ ಉವ್ಯೋಗಿಗಳಿಗೆ ಮತ್ತು ಇತರರಿಗೆ ಅನುಕೂಲವಾಗುವಂತೆ ' 
ಶ್ರಮಿಕ ನಿದ್ಯಾಸೀಠೆ ಯೋಜನೆಯನ್ನು ಕೈಗೊಳ್ಳ ಲಾಗುವುದು. 
ಅಖಿಲ ಭಾರತ ಉಕ್ಕಿನ ಸಂಸ್ಥೆ ತನ್ನ ಆಶ್ರಯದಲ್ಲಿರುವ ಕಾರ್ಪಾನೆಗಳಲ್ಲಿ ಕೆಲಸ ' 
ಮಾಡುತ್ತಿರುವ ನೌಕರರಿಗೆ ಹಾಗೂ ಸಾಕಷ್ಟು ಕರ್ಮಕೌಶಲ್ಯವಿಲ್ಲದಿರುವವರಿಗೆ ' 
ಕ್ರಿಯಾತ್ಮಕ ಶಿಕ್ಷಣ ನೀಡುನಂತೆ ಕರೆಕೊಟ್ಟದೆ. ಅಷ್ಟೇಅಲ್ಲ. ಕಾರ್ಲಾನೆಯಿರುವ ' 
ಅಲ್ಲಿಯೆ ಜನರಿಗೂ ಸಹ ದೊರೆಯಲಿದೆ. 


ಸಂಪನ್ಮೂಲಗಳ ಅಭಿವೃದ್ಧಿ 


ರಾಷ್ಟ್ರೀಯ ' ವಯಸ್ಕರ ಶಿಕ್ಷಣ ಯೋಜನೆಯಲ್ಲಿ ಸಠ್ಯಸೂಚಿರಚನೆ, ಬೋಧನಾ ' 
ಸಾಮಾಗ್ರಿಗಳ ತಯಾರಿಕೆ, ತರಬೇತು ಮತ್ತು ವಮಸೌಲ್ಯಮಾಪನೆಗೆ ಆದ್ಯತೆಯುಂಟು. 
ಸೂಚಿ ಮತ್ತು ಪಾಶೋಸಕರಣಗಳ ತಯಾರಿಕೆ, ಕಲಿಯುವವರ ಆಸಕ್ತಿ ಮತ್ತು ' 
ಅಭಿರುಚಿಗೆ ತಕ್ಕಂತೆ ಇರಬೇಡವೆ ? ಅದರ ತಯಾರಿಕೆ ಅಷ್ಟೇನು ಸುಲಭ ಸಾಧ್ಯವಾದ 
ಕಾರ್ಯವಲ್ಲ. ವಯಸ್ಸರ ಶಿಕ್ಷಣ ಕಾರ್ಯಕರ್ತರಿಗೆ ಜನೋ ಸವಾಲು, ಈ ಕಾರ್ಯದಲ್ಲಿ 
ಅಖಿಲಭಾರತ ವಯಸ್ಸರ ಶಿಕ್ಷಣ Re ಮತ್ತು ರಾಜ್ಯ ಸಂಪನ್ಮೂಲ ಕೇಂದ್ರ 
ಗಳು ನಿರತವಾಗಿವೆ. 
ಭಾರತಾದ್ಯಂತ |9 ರಾಜ್ಯಗಳಲ್ಲಿ 15 ರಾಜ್ಯ ಸಂಪ ನನ್ಮೂ ಲ ಕೇಂದ್ರಗಳು ಕೆಲಸ 
ಮಾಡುತ್ತಿವೆ. ವಿಶ್ವವಿದ್ಯಾನಿಲಯ ಹಾಗೂ ಇತರ ಖಾಸಗಿ ಸಂಘ ಸಂಸ್ಥೆಗಳ ಆಶ್ರಯ 
ದಲ್ಲಿ ನಾಲ್ಕು ಕೇಂದ್ರಗಳಿವೆ, 


ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಸಾಧನೆ (1979-€0) ೬೭ 


ರಾಜ್ಯ ಸಂಪನ್ಮೂಲ ಕೇಂದ್ರಗಳ ಕಾರ್ಯ 


]. ಕಲಿಯುವವರ ಆಸಕ್ತಿಗೆ ಅನುಗುಣವಾಸ ಸಠ್ಯಸೂಚಿ ರಚನೆ, ಪಾಠೋಪ 
ಕರಣಗಳ ತಯಾರಿಕೆ ಹಾಗೂ ಈ ನಿಚಾರವಲ್ಲಿ ಕೈನಸಿಡಿ ಪ್ರಕಟಣೆ. 

ಭಕ ಸ್ಥಿರೀಕರಣ ಸ ಸಾಹಿತ್ತ ಭಿ ರಚನೆ ಮತ್ತು ಹಾಲಿ ಇರುವ ಸಾಹಿಕ್ಸ ಸದ ಸು 
ಮಾಪನೆ, ಹೊಸ ಸಾಹಿತ್ಯ ಪ್ರ ಕಟಿ, ಸಾಹಿ ರಚನೆಯ ಬಗ್ಗೆ ಕೈಪಿಡಿಯ ಪ್ರ ಪ್ರಕಟಣೆ 

3. ವಿವಿಧ ಹಂತದ ಕಾರ್ಯಕರ್ತರಿಗೆ ತರಬೇತು. 

4. ತರನೇತಿ ನೀಡಲು ಅನುಕೂಲವಾಗುವಂತೆ ಜಿಲ್ಲಾ ಮಟ್ಟದಲ್ಲಿ ಅನುಭನ 
ಶಾಲಿಗಳ ತಂಡದ ರಚನೆ. 

5. ಚಿತ್ರಸಟ, ಭಿತ್ತಿಪತ್ರ, ಸಾಮೂಹಿಕ ಪ್ರಸಾರ ಮಾಧ್ಯಮ, ಪ್ರಚಾರೆ 
ಸಾಹಿತ್ಯ ಮತ್ತು ಪ್ರದರ್ಶನಗಳ ಮೂಲಕ ವಯಸ್ಕರ ಶಿಕ್ಷಣ ಯೋಜನೆಗೆ ಸೂಕ್ತವಾತಾ 
ವರಣ ಕಲ್ಪಿಸುವುದು. 

6. ಸಂಶೋಧನೆ ಮತ್ತು ಮೌಲ್ಯಮಾಪನೆ 

7. ಕೇಂದ್ರ ವಯಸ್ಕರ ಶಿಕ್ಷಣ ಕಿರ್ನೇಶನಾಲಯದ ಪ್ರಕಟಣೆಗಳನ್ನು ಸ್ಥಳೀಯ 
ಭಾಷೆಗಳಿಗೆ ಭಾಷಾಂತರಿಸಿ ಪ್ರಕಟಿಸುವುದು. 

ಮೇಲೆ ಹೇಳಿದ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ರಾಜ್ಯ ಸಂಪನ್ಮೂಲ ಕೇಂದ್ರಗಳು 
ಕೈಗೊಳ್ಳಲು ಆಗದಿರಬಹುದು. ಆದರೆ ಬೋಧನಾ ಸಾಮಗ್ರಿಗಳ ತಯಾರಿಕೆ ಮತ್ತು 
ಕಾರ್ಯಕರ್ತರ ತೆರಬೇತಿಗೆ ಎಲ್ಲ ಕೇಂದ್ರಗಳು ಗಮನ ಇತ್ತಿವೆ. ಬೋಧೆನಾಸಾನುಗ್ರಿಗಳ 
ಬಗ್ಗೆ ಪ್ರಯೋಗ ನಡೆಸಲು ರಾಜ್ಯ ಸಂಸೆನ್ಮೂಲ ಕೇಂದ್ರಗಳು ಹಲವಾರು ಕೇಂದ್ರಗಳನ್ನು 
ನಡೆಸುತ್ತಿವೆ. ಕೆಲವು ಆತುರಾತರದಲ್ಲಿ, ಉತ್ಸಾ ಹಭರದಲ್ಲಿ ತಾವ್ರ ರಚಿಸಿದ ಪಠ್ಯಪುಸ್ತಕ 
ಗಳ ಮೌಲ್ಯಮಾಸನೆ ಶಾಸ್ತ್ರೀಯವಾಗಿ ನಡೆಸುತ್ತ ಲ. ಕೇಂದ್ರದ ಕಾರ್ಯದಲ್ಲಿ 
ಜಸ ಗ ಅಗತ್ಯ. ಹೀಗಾಗಿ ಕೇಂದ್ರದ ತಜ್ಞರ ಸೇವೆ ಸರಿಯಾಗಿ ಬಳಕೆಯಾಗು 
ತಿಲ್ಲ. ಇದಕ್ಕೆಲ್ಲಾ ಕೆಲವು ಕಡೆಗಳಲ್ಲಿ ಕೇಂದ್ರದ ಸಮನ್ವಯಾಧಿಕಾರಿಗಳ ಸ್ವಪ್ರತಿಷ್ಠೆ 
ಮತ್ತು ದೂರದ್ಭ ಸ್ಟ ಯ ಅಭಾವ ಅಡ್ಡಿಬಂದಿದ್ದಲ್ಲಿ ಅಸ್ಸ ಸೃ ರೈವೇನಿಲ್ಲ. 

ರಾಷ್ಟ್ರೀಯ ವಯೆಸ್ವರೆ ಶಿಕ್ಷಣ ಯೋಜನೆ ವಿಸ್ಮಾರವಾಗುತ್ತಿದೆ. ಇಷ್ಟೊಂದು 
ಕೆಲಸವನ್ನು". ರಾಜ್ಯ ಸಂಪನ್ಮೂಲ ಕೇಂದ್ರ ಒಂದೇ ನಿರ್ವಹಿಸ ಲು ಸಾಧ್ಯ ಆಗುತ್ತಿಲ್ಲ. 
ಆದ್ದರಿಂದ. ಜಿಲ್ಲಾಮಟ್ಟ ಹಲ್ಲಿ ಸಂಸ ನ್ಮೂಲಗಳನ್ನುು ಅಭಿನ ದ್ಧಿ ಪಡಿಸುವ ಅಗತ್ಯವಿದೆ. 
ಅದರಲ್ಲೂ ಉಪಾಧ್ಯಾಯರ ತರಬೇತನ್ನು ನಡೆಸಲು ಜಿಲ್ಲಾಮಟ್ಟದಲ್ಲಿ ಅನುಭವಶಾಲಿಗಳ 
ತಂಡದ ರಚನೆ ಅನಿವಾರ್ಯ. ಸ್ಥಳೀಯ ಮಟ್ಟದಲ್ಲಿ ಪಠ್ಯಪುಸ್ತಕಗಳ ರಚನೆ ಆಗ 
ಬೇಕಾಗಿದೆ. ಈ ಕಾರ್ಯದಲ್ಲಿ ಜಿಲ್ಲಾ ಸಂಪನ್ಮೂಲ ಕೇಂದ್ರಗಳು ತಮ್ಮ ಕಾಣಿಕೆಯನ್ನು 

ಸಲಿಸಬೇಕಾಗಿದೆ. 
"ಬಿಹಾರಿನ ರಾಂಚಿ ಮತ್ತು ಮಾಂಸೈರ”, ರಾಜಾಸ್ಥಾನದ ಬಿಕನೀರ", ಉದಯೆ 
ಪುರ, ಮತ್ತು ಬರೋಡದ ಖಾಸಗಿ ಸಂಘಸಂಸ್ಥೆಗಳು ಸರಸ ಸ್ಪರ ತಾಂತ್ರಿಕ ನೆರನನ್ನು 


೬೮ ಮಾನವಿಕ ಕರ್ಣಾಟಕ 


ಪಡೆಯಲು ತಮ್ಮ ತಮ್ಮ ಲ್ಲಿ ಸಹಕಾರಸಂಘೆಗಳನ್ನು ರಚಿಸಿಕೊಂಡಿವೆ. pr 
ಏರ್ಪಾಡು ನಲ್ಲಕಡೆಯೂ. "ಅಗತ್ಯ. ಈ ಕಾರ್ಯವನ್ನು ಇ ಲ್ಲ ವಯಸ್ಕರ ಶಿಕ್ಷಣ ಅಧಿಕ ರಿ 
ಗಳು ಮತ್ತು ರಾಜ್ಯ ಸಂಸನ್ಮೂಲ ಕೇಂದ್ರದ ಅನಿಕಾಂಗಳು ಮಾಡಬೇಕು. 


ತರಬೇತು 

ರಾಷ್ಟ್ರ ಯೆ ವಯಸ್ಸರ ಶಿಕ್ಷಣ ಯೋಜನೆಯಲ್ಲಿ ನಿರತನಾದ ಪ್ರ ಪ್ರತಿಯೊಬ್ಬ 
ಕರ್ತನಿಗೂ NNN; ಪೂರ್ಣಮಾಹಿತಿ ಇರಬೇಕು. ಇಲ್ಲದಿದ್ದಲ್ಲಿ ಮ 
ಕುಂಠಿತವಾಗುವುದು. ಉಪಕರಣವಿಲ್ಲದೆ ಗಾರೆ ಕೆಲಸಗಾರನಂತೆ ಆಗುವುದು. ರಾಜ್ಯ 
ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಿಂದ ಹಿಡಿದು ಉಪಾಧ್ಯಾಯನ ಮಟ್ಟ ದನರೆವಿಗೆ 
ತರಬೇತಿ ಅಗತ್ಯ, ಈ ತೆರನಾದ ತರಪೇತಿ ನಡೆಸಲು ಹಲವಾರು ಸಂಸ್ಥೆ HE ನೀತಿ 
ನಿಯಮಗಳು ರಚಿತವಾಗಿವೆ. ಆದರೆ ವಾಸ್ತವಿಕವಾಗಿ ನಡೆಯುತಿ 3 ರುವುಥೇ ಬೇಕಿ. 
ಒಟ್ಟಿನಲ್ಲಿ ವಿ ತರಬೇತಿ ಇನ್ನೂ ಹೆಚ್ಚಿ ಗೆ ಸರಿಣಾಮತಾರಿಯಾಗಿರಜೇಕು. ತರಬೇತಿ ಪಡೆಯು 
ವರನ್ನು ತರಬೇತಿ ನೀಡುವ ಸಂಸ್ಥೆಗಳ ಕಾರ್ಯಕರ್ತರು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ % 
ಬೇಕು, ತರಬೇತಿಯ ಬಗೆ, ಅನರು ಸೂಚಿಸುವ ಕೊರತೆಗಳ ಬಗ್ಗೆ ಗಮನ ನೀಡಜಿ 
ಈಗ ತರಬೇತಿ ಶಿಬಿರದ ಮುಕ್ತಾ ಯೆ ಸಮಾರಂಭಗಳಲ್ಲಿ ತರಬೇತಿ ಪಡೆದ ಕಾರ್ಯಕ 
ಪ್ರತಿನಿಧಿಗಳು ಸಚಾರಿಕವಾಗಿ ತರಬೇತನ್ನು ಮತ್ತು ಅದನ್ನು ನೀಡಿದವರ ಬಗ್ಗೆ 
ಮೆಚ್ಚುಗೆ ಸೂಚಿಸುವ ಸಂಪ್ರದಾಯವಿದೆ. ಈ ಎಷ್ಟು ಬೇಗ ತಪ ದರೆ ಅಷ್ಟೂ ಒಳೆ 
ಯದು. ಬದಲಾಗಿ ತರಬೇತಿ ಕಾರ್ಯಕ್ರಮದ ಶಾಸ್ತ್ರಿ ಅತ ಮಸೌಲ್ಯುಮಾಪನೆಯನ್ನು 
ಜಾರಿಗೆ ತರುವುದು ಫಲಕಾರಿ. 

ಉಪಾಧ್ಯಾಯರ ತರಜೇತಿಯ ಅವಧಿ 3 ವಾರಗಳು. ಅದನ್ನು ಎರಡು ಹೊತ 
ಗಳಲ್ಲಿ ಏರ್ಪಡಿಸಲು ಅಖಿಲಭಾರತೆ ವಯಸ ರೆ ಶಿಕ್ಷಣ ನಿರ್ದೇಶನಾಲಯ ಒನ್ಪಿ ಜಿ. ಅದಕೆ 
ಈ ಶಿಬಿರದ ಅವಧಿ 5 ರಿಂದ 7 ದಿನಗಳಿಗೆ ಇಳಿದಿದೆ. ತರಬೇತು ಬಹುತ ಉಪನ ಸ | 
ರೂಪದಲ್ಲಿ ನಡೆಯುತ್ತಿ ಷೆ. ಒಂದು ಕಡೆಯಲ್ಲಿ ನಡೆದಿದ್ದು ಹೀಗೆ. ಒಬ್ಬ ಉಪನ್ಯಾಸ 
ಕರು ವೈವಸಾಯದೆ. ಬಗೆ ಒಂದು ಗಂಟಿಯ ಕಾಲ ಭಾಷಣ ಕುಟ್ಟಿ ದ್ದರು. ತಮ್ಮ 
ಜಾಷಣದ ಬಗ್ಗೆ ತಾನೇ ಪ್ರಶಂಸೆ ಮಾಡಿಕೊಂಡರು. ಆದರೆ ನಷ್ಟು ಅನ್ನ, 
ಕೊಟ್ಟಿದ್ದು ಕಲ್ಲು ಎಂಬಂತೆ ಗ್ರಾಮಸ್ಥರಿಗೆ ಜೀಕಾದುದ್ದು ಸಕಾಲಕ್ಕೆ ಬೀಜ ಮುತ್ತು 
ಗೊಬ್ಬರ, ಆದರೆ ಅವುಗಳ ಬಗ್ಗೆ ಉಪನ್ಯಾಸ ಬೇಕಿರಲಿಲ್ಲ. ಕಾರಣ ಅದು ತ | 
ಮೊದಶೇ ತಿಳಿದಿತ್ತು. ಇನ್ನು ಕಲವು ಕಡೆಗಳಲ್ಲ ತರಗತಿಗಳು ಪ್ರಾರಂಭವಾದ ಎಷೆ ಎನ್ನೋ 
ದಿನದ ನಂತರ ತರಬೇತಿ ಪ್ರಾರಂಭ. ವಿದ್ಯುಚ್ಛಕ್ತಿ ಕಿಯ ಸ್ವಿಚ್‌ ಒತ್ತಿದ ತಕ್ಷಣ ದೀಪ . 
ಬಂದಂತೆ ಒಂದೇ ದಿನ ಜಿಲ್ಲಾ ದ್ಯಂತ ನೂರಾರು ತರಗತಿಗಳ ಸ್ಮ್ಯಾಸನೆ. ಕೈಹುಣ್ಣಿ ಗೆ 
ಕನ್ನಡಿ ಬೇಕೆ ಎಂಬಂತೆ ಇದಕ್ಕೆ ಮೌಲ್ಯಮಾಸನೆ ಬೇಕಿ ಬೇಕೆ ? | 


ಇ 


ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಸಾಧನೆ (1979-50) ೬೯ 


ಆಡಳಿತ 


ರಾಷ್ಟ್ರೀಯ ವಯಸ್ಸರ ಶಿಕ್ಷಣ ಯೋಜನೆಯನ್ನು ಕಾರ್ಯಗತಮಾಡಲು ವಿನಿಧ 
ಹಂತಗಳಲ್ಲಿ ಹೊಸ ಸಂಸ್ಥೆಗಳನ್ನು ರಚಿಸುವ ಬದಲು ಹಾಲಿ ಇರುವ ಸುಸ್ಥೆಗಳನ್ಟೇ ಬಲ 
ಪಡಿಸಲು ನಿರ್ಧರಿಸಲಾಯ್ತು.  ಕೇಂದ್ರನುಟ್ಟದಲ್ಲಿ ರಾಷ್ಟ್ರೀಯ ಕೇಂದ್ರ ವಯಸ್ಕರ 
ಶಿಕ್ಷಣ ನಿರ್ದೇಶನಾಲಯ ಇದೆ. ವಯಸ್ಕರ ಶಿಕ್ಷಣ ವಿಚಾರದಲ್ಲಿ ರಾಜ್ಯ ಸರಕಾರಗಳಿಗೆ 
ಸಲಹೆ ಹಾಗೂ ಅವುಗಳ ಕಾರ್ಯಸರಿಶೀಲನೆ ನಿರ್ದೇಶನಾಲಯದ ಜವಾಬ್ದಾರಿ. ಈ ಸಂಸ್ಥೆ 
ಅಂತರ ರಾಸ್ಟ್ರೀಯ ಮಟ್ಟದಲ್ಲಿ ಯುನೆಸ್ಟೊ ಮುಂತಾದ ಸಂಸ್ಥೆಗಳಿಂದ ತಾಂತ್ರಿಕ 
ಜ್ಞಾನ ಮತ್ತು ನೆರವು ಪಡೆಯುತ್ತಿದೆ. 

ವಯಸ್ಕರ ಶಿಕ್ಷಣದ ಬಗ್ಗೆ ಸಲಹೆ ನೀಡಲು ಕೇಂದ್ರ ಮತ್ತು ರಾಜ್ಯಮಟ್ಟಿಗಳಲ್ಲಿ 
ಸಲಹಾ ಮಂಡಳಿಗಳಿವೆ, ಕೆಲವು ಸಲಹಾ ಮಂಡಲಿಗಳಲ್ಲಿ ವಯಸ್ಕರ ಶಿಕ್ಷಣ ತಜ್ಞ ರ ಕೊರತೆ 
ಕಂಡು ಬಂದಿದೆ. ಕೇಂದ್ರದಂತೆ ರಾಜ್ಯಮಟ್ಟದಲ್ಲೂ ವಯಸ್ಕರ ಶಿಕ್ಷಣ ನಿರ್ನೇಶ 
ನಾಲಯವಿದೆ, ಅದರ ನಿರ್ದೇಶನದಲ್ಲಿ ಜಿಲ್ಲಾಕಾರ್ಯಕರ್ತೆರು ಸೇವೆ ಸಲ್ಲಿಸುವರು. ಜಿಲ್ಲಾ 
ವಯಸ್ಕರ ಶಿಕ್ಷಣ ಕಾರ್ಯಕರ್ತರಿಗೆ ಸಲಹೆ ನೀಡಲು ಹಾಗೂ ಇಡೀ ಜಿಕ್ಲಿಯ ವಯಸ್ಕರ 
ಶಿಕ್ಷಣ ಕಾರ್ಯ ಮೇಲ್ವಿ ಚಾರಣೆ ನಡೆಸಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು 
ಸಲಹಾ ಸಮಿತಿ ಇರಬೇಕೆಂದು ನಿಗದಿಯಾಗಿದೆ. ಆದರೆ ರಾಜಾಸ್ಥಾನ ಮತ್ತು ಗುಜ 
ರಾತ್‌ ರಾಜ್ಯಗಳು ನಿನಹ ಉಳಿದ ರಾಜ್ಯಗಳಲ್ಲಿ ಜಿಲ್ಲಾ ವಯಸ್ತರ ಶಿಕ್ಷಣ ಸಲಹಾ 
: ಮಂಡಲಿಗಳು ಇನ್ನೂ ರಚಿತವಾಗಿಲ್ಲ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂದ್ರ 
ಪ್ರದೇಶ, ಮಹಾರಾಷ್ಟ್ರ, ಮತ್ತು ಗುಜರಾತಿನಲ್ಲಿ ಜಿಲ್ಲಾ ವಯೆಸ್ಪರ ಶಿಕ್ಷಣ ಅಧಿಕಾರಿಗಳ 
ನೇಮಕ ಆಗಿದೆ. ಮಸಿಸ್ಕರ ಶಿಕ್ಷಣ ಕೇಂದ್ರಗಳು ಬೇಡುವ ತಾಂತ್ರಿಕ ಸಲಹೆ ಸೌಕರ್ಯ 
ಗಳನ್ನು ನೀಡಲು ಅಭಿನೃದ್ಧಿ ಇಲಾಖೆಗಳು ಒಸ್ಬಿನೆ. 

ವಯಸ್ಸರ ಶಿಕ್ಷಣ ಕೇಂದ್ರಗಳ ಮೇಲ್ವಿ ಚಾರಣೆ ನಡೆಸಲು ಅನೇಕ ರಾಜ್ಯಗಳಲ್ಲಿ 
ಮೇಲ್ವಿಚಾರಕರ ನೇಮಕ ಆಗಿಲ್ಲ. ಅಂತಹ ರಾಜ್ಯಗಳ ಪೈಕಿ ಕರ್ನಾಟಕವೂ ಸಹ 
ಒಂದು. 

ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ನೀಡಬೇಕೆಂದು ಭಾರತ ಸರಕಾರದ 
ಆಶಯ, ಆದರೂ ಸಾಕಷ್ಟು ಮಹಿಳಾ ಕೇಂದ್ರಗಳು ಆರಂಭವಾಗಿಲ್ಲದಿರುವುದು ಶೋಚ 
ಫೀಯ. ಮಹಿಳಾ ಕೇಂದ್ರಗಳನ್ನು ತೆರೆಯಲು ಅನೇಕ ಕಡೆಗಳಲ್ಲಿ ಮಹಿಳಾ ಮೇಲ್ವಿ 
ಚಾರಕರ ನೇಮಕವಾಗಿಲ್ಲ. ಕಾರಣ, ಅವರು ಈ ಕಾರ್ಯಕ್ಕೆ ಮುಂದೂ ಬರುತ್ತಿಲ್ಲ 
ಎಂಬುದು. ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರು ಒಂದಿಯಾಗಿ ಪ್ರವಾಸ ಮಾಡಲು 
ತೊಂದರೆ. ಆದ್ದರಿಂದ ಅವರ ಕಾರ್ಯಕ್ಷೇತ್ರದ ವ್ಯಾಸ್ಮಿಯನ್ನು ಕಡಿಮೆ ಮಾಡಿ ಹೆಚ್ಚು 
ಮಂದಿ ಮಹಿಳಾ ಕಾರ್ಯಕರ್ತರನ್ನು ನೇಮಕಮಾಡಬಹುದು. ಪ್ರತಿ ಹತ್ತು ಇಲ್ಲವೇ $ 
ತರಗತಿಗಳಿಗೆ ಒಬ್ಬರಂತೆ ಮಹಿಳಾ ಮೇಲ್ವಿಚಾರಕರನ್ನು ನೇಮಕ ಮಾಡಿದಕೆ ಒಳ್ಳೆ ಯದು, 
10 


೭೦ ಮಾನವಿಕ ಕರ್ಣಾಟಕ 


ಈಗ ಮಹಿಳಾ ಕಾರ್ಯಕರ್ತರ ನೇಮಕದ ಬಗ್ಗೆ ನೀತಿ ನಿಯಮಗಳನ್ನು ಸಡಿಲಿಸಿ ಹೆಚ್ಚು : 
ಮಂದಿ ಮಹಿಳೆಯರು ಈ ಕ್ಷೇತ್ರಕ್ಕೆ ಬರುವಂತೆ ಆಕರ್ಷಿಸಬೇಕು. ಪ್ರತಿ 30 ತರಗತಿಗಳಿಗೆ 
ಒಬ್ಬ ಗಂಡಸು ಮೇಲ್ವಿ ಚಾರಕ ಎಂಬ ನಿಯಮ ಮಹಿಳಾ ಕೇಂದ್ರಗಳ ಬಗ್ಗೆ ಸಲ್ಲದು. 

ಒಬ್ಬನಿಗೆ ವಯಸ್ಕರ ಶಿಕ್ಷಣ ನೀಡಲು ತಗಲುವ ವೆಚ್ಚ ಸರಾಸರಿ 80 ರೂಪಾಯಿ. 
ಜನತಾ ಚಳುವಳಿಯಾದ ಮಹಾರಾಷ್ಟ್ರ ಗ್ರಾಮಶಿಕ್ಷಣ ಮೊಹೀಂನಲ್ಲಿ ಸರಾಸರಿ ವೆಚ್ಚ 
ಕೇವಲ ಒಂದು ರೂಪಾಯಿ. ಇಷ್ಟೊಂದು ಹಣ ಖರ್ಚಾಗುವಾಗ ವ್ಯವಸ್ಥೆ ಮತ್ತು ' 
ಶ್ರದ್ಧೆ ಯಿಂದ ಕಾರ್ಯ ನಡೆಯಬೇಕೆಂದು ನಿರೀಕ್ಷಿಸುವುದು ತಪ್ಪಾಗದು. ಅಕ್ಷರ ಪ್ರಚಾರ 
ದಲ್ಲಿ ಸುಳ್ಳು ಅಂಕಿಸಂಖ್ಯೆಗಳು ನುಸುಳುತ್ತವೆ ಎಂಬ ದೂರಿದೆ. ಇದು ಕೇವಲ ಅಕ್ಷರ 
ಪ್ರಚಾರಕ್ಕೆ ಸೀಮಿತವಾಗಿಲ್ಲ ಎಂಬುದನ್ನು ಮನಗಾಣುವುದು ಒಳ್ಳೆಯದು. ಪ್ರಾಮಾ 
ಣಿಕವಾದ ಪ್ರಗತಿಯ ವರದಿ ಹಾಗೂ ಪ್ರಗತಿಯನ್ನು ಸಾಧಿಸಲು ಇರುವ ಸಮಸ್ಯೆಗಳನ್ನು | 
ಕಾರ್ಯಕರ್ತರು ಮತ್ತು ಸಂಘಸಂಸ್ಥೆಗಳು ನಿಸ್ಸಂಕೋಚವಾಗಿ ಮತ್ತು ನಿರ್ಭಯವಾಗಿ । 
ತಿಳಿಸಬೇಕೆಂದು ಭಾರತ ಸರಕಾರ ಆತಿಸಿದೆ. ಸುಳ್ಳು ವರದಿಗಳು ಕಾರ್ಯಕ್ರಮದ ಯಶಸ್ಸಿಗೆ 
ಮಾರಕವಲ್ಲವೆ ? ಆದ್ದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ತನ್ನ ಕಾರ್ಯದ ಬಗ್ಗೆ ತನ್ನ ' 
ಅಂತರಾತ್ಮ ವನ್ನು ಕೇಳಬೇಕು. ಈ ತೆರನಾದ ವೈಜ್ಞಾ ನಿಕ ಪರಿಶೀಲನೆಯ ಮನೋ ; 
ಭಾವ ಕಾರ್ಯಕರ್ತರಲ್ಲಿ ಮೂಡಿದ ಹೊರತು ಕಾರ್ಯ ಯಶಸ್ವಿಯಾಗಲಾರದು ಹಾಗೂ 


ಹಣದ ಪೋಲು ತಪ್ಪದು ' 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 


EE ಜಾ 


೫] ಮಾನವಿಕ ಕರ್ಣಾಟಕ 
೫ ವಿಜ್ಞಾನ ಕರ್ಣಾಟಕ 
೫ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ನಿದ್ಯಾರ್ಥಿಗಳಿಗೆ ಸ ನಾಲ್ದು ರೂಪಾಯಿ 
ಇತರರಿಗೆ ತೆ ಆರು ರೊಪಾಯಿ 
ಸಂಸ್ಥೆಗಳಿಗೆ ೨೨99 ಎಂಬು ರೂಪಾಯಿ 


(ಅಜೀನ ಸದಸ್ಯತ್ವ : ನೊರು ರೊಪಾಯಿಗೆಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
" ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


ಚ್ಚ್‌ ಇ. ಎ. 
ಕ 


